


ಅಧಿಕೃತವಾಗಿ ಪ್ರಕಟಿಸಲಾದುದು 
ಮ ಚ ಟಟ 
Volume 151 Bengaluru, Thursday, September 15, 2016 ( Bhadrapada 24, Shaka Varsha 1938) | Issue 37 
ಭಾಗ ೩ 
ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 
ಸಂಬಂಧಿಸಿದ ಅಧಿಸೂಚನೆಗಳು 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 5 ಎಲ್‌ಜಿಟಿ 2016, ಬೆಂಗಳೂರು ದಿನಾಂಕ:22-06-2016. 
ನಮೂನೆ-29 
68ನೇ ಪ್ರಕರಣದ (5)ನೇ ಉಪ-ಪ್ರಕರಣದ ಮೇರೆಗಿನ ಘೋಷಣೆ-ನಿಯಮ 96 


ಕರ್ನಾಟಕ ಭೂ ಕಂದಾಯ ಅಧಿನಿಯಮ, 1964ರ 68ನೇ ಪ್ರಕರಣದ (5)ನೇ ಉಪ-ಪ್ರಕರಣದಿ೦ದ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸದರಿ 
ಪ್ರಕರಣದ (॥)ನೇ ಉಪ ಪ್ರಕರಣದ ಮೇರೆಗೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕ:28-05-2015, ಜಿಲ್ಲಾಧಿಕಾರಿಗಳ ಪತ್ರ 
ಸಂಖ್ಯೆ:ಎಲ್‌ಎನ್‌ಡಿ(ಟಎಂಕೆ)/ಸಿಆರ್‌/134/2014-15 ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಮತ್ತು ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಸಾರ್ವಜನಿಕ 
ರಸ್ತೆ ಭಾಗವು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ವ್ಯವಹರಣೆಗಳ ದಾಖಲೆಗಳನ್ನು ಮತ್ತು ಜಿಲ್ಲೆಯ ಡೆಪ್ಯೂಟಿ ಕಮಿಷನರ್‌ ವರದಿಯನ್ನು ರಾಜ್ಯ 
ಸರ್ಕಾರವು ಪರಿಶೀಲಿಸಿದ ತರುವಾಯ, ಸಾರ್ವಜನಿಕ ರಸ್ತೆ ಅಥವಾ ಅದರ ಮೇಲಿನ ಸಾರ್ವಜನಿಕ ಹಾಗೂ ವ್ಯಕ್ತಿಗಳ ಎಲ್ಲಾ ಹಕ್ಕುಗಳು ಕೊನೆಗೊಳ್ಳತಕ್ಕದೆಂದು 
ಈ ಮೂಲಕ ಘೋಷಿಸಿದೆ. 





























ಅನುಸೂಚಿ 

ಜಮೀನು ಭಾಗ ಇತ್ಯಾದಿ ಇರುವ ಗ್ರಾಮ ತುಮಕೂರು ಗ್ರಾಮ 

ತಾಲ್ಲೂಕು ತುಮಕೂರು 

ಜಿಲ್ಲೆ ತುಮಕೂರು 

ಸಾರ್ವಜನಿಕ ಹಕ್ಕು ಮೊಟಕುಗೊಳಿಸುತ್ತಿರುವ ಸರ್ವೆ ನಂ. ವಿವರ ಸರ್ವೆ ನಂಬರ್‌ ಇಲ್ಲ 

ವಿಸ್ತೀರ್ಣ 0-29 ಗುಂಟೆ (ಹದ್ದುಗಿಡದ ಓಣಿ) 
PR. 542 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
50. 50 ರೇವಯ್ಯ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ..ಭೂಮಂಜೂರಾತಿ-3) 
ಸಹಕಾರ ಇಲಾಖೆ 


ಸಹಕಾರಿಗಳ ಸಹಾಯಕ ನಿಬಂಧಕರ ಕಛೇರಿ, ತುಮಕೂರು ಉಪವಿಭಾಗ, ತುಮಕೂರು ಇವರ ನಡವಳಿಕೆಗಳು 
ವಿಷಯ: ಅಮಲ್ಜಾರಿ ಸಂ. ಸಿ.ಇ.ಪಿ. 01/2015-16 ಮತ್ತು ದಾವಾ ಸಂ. 07/2011-12 ನರೇಶ್‌ಬಾಬು 

ಬಿನ್‌ ಶಿವಾಜಿರಾವ್‌ ಮತ್ತು ಇತರರು ತುಮಕೂರು ಇವರ ಸ್ಥಿರಾಸ್ತಿಯನ್ನು ಏಕಲವ್ಯ ಸೌಹಾರ್ದ ಪತ್ತಿನ ಸಹಕಾರಿ ನಿಯಮಿತ, 

ತುಮಕೂರು ಇದರ ಹೆಸರಿಗೆ ವರ್ಗಾಯಿಸಿ ಸ್ಥಿರೀಕರಣ ಆದೇಶ ನೀಡುವ ಬಗ್ಗೆ. 


(೩೨೩೭) 


೩೨೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೫, ೨೦೧೬ ಭಾಗ ೩ 





ಉಲ್ಲೇಖ : 1) ಮಾರಾಟಾಧಿಕಾರಿಗಳು, ಏಕಲವ್ಯ ಸೌಹಾರ್ದ ಪತ್ತಿನ ಸಹಕಾರಿ ನಿಯಮಿತ, ತುಮಕೂರು ಇವರ ಪತ್ರ ದಿನಾಂಕ:22-2-2016. 


2) ಮುಖ್ಯ ಕಾರ್ಯನಿವಾಹಣಾಧಿಕಾರಿ, ಏಕಲವ್ಯ ಸೌಹಾರ್ದ ಪತ್ತಿನ ಸಹಕಾರಿ ನಿಯಮಿತ, ತುಮಕೂರು ಇವರ ಪತ್ರ 
ದಿ: 22-2-2016. 


3) ಈ ಕಛೇರಿಯಿಂದ ನೀಡಲಾದ ನೋಟಿಸು ಸಂ. ದಿನಾಂಕ: 24-02-2016. 


ಏಕಲವ್ಯ ಸೌಹಾರ್ದ ಪತ್ತಿನ ಸಹಕಾರಿ ನಿಯಮಿತ, ತುಮಕೂರು, ಈ ಸಹಕಾರಿಯು ಕರ್ನಾಟಕ ಸಹಕಾರ ಸೌಹಾರ್ದ ಕಾಯ್ದೆ. 1997 ಮತ್ತು ನಿಯಮ 
2004 ರನ್ವಯ ನೋಂದಾಯಿತವಾಗಿರುತ್ತದೆ ಮತ್ತು ನೋಂದಾಯಿತ ಉಪವಿಧಿಯನ್ವಯ ಕಾರ್ಯನಿರ್ವಹಿಸುತ್ತಿದೆ. 


ಈ ಸಹಕಾರಿಯ ಹಿಂದಿನ ಮುಖ್ಯ ಕಾರ್ಯನಿರ್ವಾಹಣಾಧಿಕಾರಿಯಾದ ಫವತಿ ಎಸ್‌. ಶಿವಾಜಿರಾವ್‌ ರವರು ಸಹಕಾರಿಯ ಹಣವನ್ನು 
ದುರುಪಯೋಗಪಡಿಸಿಕೊಂಡಿದ್ದು, ದುರುಪಯೋಗದ ಹಣವನ್ನು ಅವರ ವಾರಸುದಾರರಾದ 1. ನರೇಶ್‌ಬಾಬು ಬಿನ್‌ ಲೇ ಶಿವಾಜಿರಾವ್‌, 2. ಲೀಲಾವತಿ 
ಕೋಂ ಲೇ॥ ಶಿವಾಜಿರಾವ್‌ 3. ಚಂದ್ರಶೇಖರ್‌ ರಾವ್‌ ಬಿನ್‌ ಲೇ॥ ಶಿವಾಜಿರಾವ್‌ 4. ಮುಖೇಶ್‌ ಬಿನ್‌ ಲೇ॥ ಶಿವಾಜಿರಾವ್‌, ಕೇರಾಫ್‌ ಕೃಷ್ಣಯ್ಯ, ನಿವೃತ್ತ 
ನಿರೀಕ್ಷಕರು, ವಾಟರ್‌ ಟ್ಯಾಂಕ್‌ ಹತ್ತಿರ, 2ನೇ ಕ್ರಾಸ್‌, ಶಾಂತಿನಗರ, ತುಮಕೂರು ಇವರು ಸಹಕಾರಿಗೆ ದುರುಪಯೋಗದ ಹಣವನ್ನು ಪಾವತಿ ಮಾಡದೇ 
ಇದ್ದುದರಿಂದ ಇವರ ವಿರುದ್ದ ದುರುಪಯೋಗದ ಹಣದ ವಸೂಲಾತಿಗಾಗಿ ಸಹಕಾರಿಗಳ ಸಹಾಯಕ ನಿಬಂಧಕರು, ತುಮಕೂರು ಇವರ ನ್ಯಾಯಲಯಕ್ಕೆ 
ಸಹಕಾರಿಗಳ ಜಂಟಿ ನಿಬಂಧಕರು, ಬೆ೦ಗಳೂರು ಪ್ರಾಂತ, ಬೆ೦ಗಳೂರು ರವರು ಕಲಂ 41(1)(ಬಿ) ಪ್ರಕಾರ ಸದರಿ ದಾವೆಯನ್ನು ಇತ್ಯರ್ಥ ಪಡಿಸಲು ಈ 
ಕಛೇರಿಗೆ ಕಳುಹಿಸಿರುತ್ತಾರೆ. ಈ ದಾವೆ ಸಂಖ್ಯೆ; ಜೆಆರ್‌ಬಿ/ಸೌ/ದಾವಾ/07/2011-12 ತೀರ್ಪಿನ ದಿನಾಂಕ: 27-8-2012 ರಂದು ಡಿಕ್ರಿಯಾಗಿದ್ದು, ಸದರಿ 
ಡಿಕ್ರಿಯಾನುಸಾರ ಅಮಲ್ಜಾರಿ ಸಂಖ್ಯೆ:ಸಿ.ಇ.ಪ.01/2015-16 ಪಡೆಯಲಾಗಿದೆ. 


ತೀರ್ಪಿನ ನಂತರವೂ ಸಹ ದುರುಪಯೋಗದ ಹಣವನ್ನು ಸಹಕಾರಿಗೆ ಜಮಾ ಆಗದೇ ಇರುವ ಕಾರಣದಿಂದ ಡಿಕ್ರಿಯನ್ನು ವಸೂಲಿ ಕ್ರಮಕ್ಕಾಗಿ 
ಅಮಲ್ಜಾರಿ ಸಿ.ಇ.ಪಿ.01/2015-16 ರನ್ವಯ ಮಾರಾಟಾಧಿಕಾರಿಯವರ ವಶಕ್ಕೆ ನೀಡಲಾಗಿತ್ತು. ಮಾರಾಟಾಧಿಕಾರಿಗಳು ವಸೂಲಿ ಕ್ರಮ ನಡೆಸಿ ಡಿಕ್ರಿ ಬಾಕಿದಾರರ 
ಸ್ಥಿರಾಸ್ತಿಯನ್ನು ದಿನಾಂಕ: 8-12-2015 ರಂದು ಮಾರಾಟ ಮಾಡಲು ದಿನಾಂಕ ನಿಗಧಿಪಡಿಸಿರುತ್ತಾರೆ. ಈ ದಿನಾಂಕಕ್ಕೆ ದುರುಪಯೋಗದ ಮೊತ್ತ ಒಟ್ಟು 
¥, 41,72,330/- ಮತ್ತು ಬಡ್ಡಿ ಇತರೆ ಖರ್ಚುಗಳ ಬಾಕಿ ಇರುವುದಾಗಿ ಮಾರಾಟಾಧಿಕಾರಿಗಳ ಪತ್ರದಿಂದ ಕಂಡುಬಂದಿರುತ್ತದೆ. ಸದರಿ ದಿನದಂದು ನಡೆಸಿದ 
ಬಹಿರಂಗ ಹರಾಜು ಪ್ರಕ್ರಿಯೆಯಲ್ಲಿ ಬಿಡ್ಡುದಾರರು ಕಡಿಮೆ ಬೆಲೆಗೆ ಬಿಡ್‌ ಮಾಡಿರುವುದರಿಂದ ಕರ್ನಾಟಕ ಸೌಹಾರ್ದ ಸಹಕಾರಿ 2004ರ ನಿಯಮ 18(3) ರ 
ಪ್ರಕಾರ ಈ ಕಛೇರಿಯಿಂದ ನೋಟೀಸನ್ನು ನೀಡಿ ದಿನಾಂಕ: 8-12-2015ಕ್ಕೆ ಸಹಕಾರಿಗೆ ಪಾವತಿಸಬೇಕಾದ ದುರುಪಯೋಗದ ಮೊತ್ತ ಳೆ. 41,72,330/- 
ಗಳನ್ನು 30 ದಿವಸದೊಳಗಾಗಿ ಬಡ್ಡಿ ಸಮೇತ ಪಾವತಿಸಿ, ಪಾವತಿಸಿದ ಬಗ್ಗೆ ದಾಖಲಾತಿ ಮತ್ತು ಈ ಸಂಬಂಧ ಲಿಖಿತ ಆಕ್ಷೇಪಣೆಗಳಿದ್ದಲ್ಲಿ ಸಲ್ಲಿಸಲು 
ತಿಳಿಸಲಾಗಿತ್ತು ಹಾಗೂ ಪಾವತಿಸಲು ತಪ್ಪಿದಲ್ಲಿ ಬಹಿರಂಗ ಹರಾಜಿಗೆ ಒಳಪಡಿಸಲಾದ ಸಹಕಾರಿಗೆ ಆಧಾರ ಮಾಡಿರುವ ಸ್ಥಿರಾಸ್ತಿಯನ್ನು ಏಕಲವ್ಯ ಸೌಹಾರ್ದ 
ಪತ್ತಿನ ಸಹಕಾರಿ ನಿಯಮಿತ, ತುಮಕೂರು, ಈ ಸಹಕಾರಿ ಹೆಸರಿಗೆ ಕಾನೂನು ಪ್ರಕಾರ ವರ್ಗಯಿಸಲಾಗುವುದೆಂದು ಸಹ ತಿಳಿಸಲಾಗಿದ್ದು, ಸದರಿ ನೋಟಿಸನ್ನು 
ಮುದ್ದಾಂ ಮೂಲಕ ಜಾರಿಯಾಗಿರುತ್ತದೆ. ಆದರೆ ಶ್ರೀ ನರೇಶ್‌ಬಾಬು ಬಿನ್‌ ಲೇ ಶಿವಾಜಿರಾವ್‌, ತುಮಕೂರು ಮತ್ತು ಇತರ ವಾರಸುದಾರರು ನಿಗಧಿಪಡಿಸಿದ 
ಅವಧಿಯಲ್ಲಿ ಮೇಲ್ಕಂಡ ಸಹಕಾರಿಗೆ ಪಾವತಿಸಬೇಕದಾದ ಹಣವನ್ನು ಪಾವತಿಸಿದ ಬಗ್ಗೆಯಾಗಲಿ ಹಾಗೂ ತಮ್ಮ ಆಕ್ಷೇಪಣೆಗಳನ್ನಾಗಲಿ ಈ ಕಛೇರಿಗೆ 
ಸಲ್ಲಿಸಿರುವುದಿಲ್ಲ, ಆದ್ದರಿ೦ದ ಡಿಕ್ರಿ ಹೋಲ್ಡರ್‌ ಆದ ಏಕಲವ್ಯ ಸೌಹಾರ್ದ ಪತ್ತಿನ ಸಹಕಾರಿ ನಿಯಮಿತ, ತುಮಕೂರು, ಈ ಸಹಕಾರಿ ಹೆಸರಿಗೆ ಸ್ಥಿರಾಸ್ತಿಯನ್ನು 
ವರ್ಗಾವಣೆ ಮಾಡಿ ಖಾಯಂಗೊಳಿಸಲು ತೀರ್ಮಾನಿಸಿ ಈ ಕೆಳಕಂಡ ಆದೇಶ ನೀಡಿದೆ. 


ಆದೇಶ 


ಕ್ರಸಂ. ಸನಿ.32.ದಾವಾ/ಮಾ.ಸ್ಥಿ/01/2016-17, ದಿನಾಂಕ: 16-06-2016. 


ಶ್ರೀಮತಿ ಸತ್ಯಕುಮಾರಿ, ಸಹಕಾರಿಗಳ ಸಹಾಯಕ ನಿಬಂಧಕರು. ತುಮಕೂರು ಉಪವಿಭಾಗ, ತುಮಕೂರು. ಆದ ನಾನು ಕರ್ನಾಟಕ ಸೌಹಾರ್ದ 
ಸಹಕಾರಿ ನಿಯಮ, 2004 ರ ನಿಯಮ 18(5) ಅನ್ವಯ ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಸಿಒ/ಸಿ.ಎಲ್‌.ಎಮ್‌/355/2005. 
ದಿನಾಂಕ:12-4-2005 ರ ರೀತ್ಯಾ ಪ್ರತ್ಯಾಯೋಜಿಸಲ್ಪಟ್ಟ ಅಧಿಕಾರವನ್ನು ಚಲಾಯಿಸುತ್ತಾ 1. ನರೇಶ್‌ಬಾಬು ಬಿನ್‌ ಲೇ ಶಿವಾಜಿರಾವ್‌, 2. ಲೀಲಾವತಿ ಕೋಂ 
ಲೇ॥ ಶಿವಾಜಿರಾವ್‌ 3. ಚಂದಶೇಖರ್‌ ರಾವ್‌ ಬಿನ್‌ ಲೇ॥ ಶಿವಾಜಿರಾವ್‌ 4. ಮುಖೇಶ್‌ ಬಿನ್‌ ಲೇ॥ ಶಿವಾಜಿರಾವ್‌, ಶಾಂತಿನಗರ, ತುಮಕೂರು ಇವರ 
ಸ್ಥಿರಾಸ್ತಿಯನ್ನು ಏಕಲವ್ಯ ಸೌಹಾರ್ದ ಪತ್ತಿನ ಸಹಕಾರಿ ನಿಯಮಿತ, ತುಮಕೂರು. ಈ ಸಂಘದ ಹೆಸರಿಗೆ ಸ್ಥಿರೀಕರಣಗೊಳಿಸಿ ವರ್ಗಾವಣೆ ಮಾಡಿ ಆದೇಶ 
ನೀಡಿರುತ್ತೇನೆ ನಮೂನೆ (೫1) ರಲ್ಲಿ ವಿವರಿಸಿರುವಂತೆ ಷರತ್ತು ಮತ್ತು ನಿಬಂಧನೆಗಳಿಗೆ ಒಳಪಟ್ಟು ಸ್ಥಿರಸ್ಪತ್ತನ್ನು ಸ್ಥಿರೀಕರಣಗೊಳಿಸಿದ ವರ್ಗಾವಣೆಯ ಪತ್ರವನ್ನು 
ಅಲಾಯಿದೆ ನೀಡಲಾಗಿರುವುದನ್ನು ಈ ಆದೇಶಕ್ಕೆ ಲಗತ್ತಿಸಿದೆ. 
ಷರತ್ತು ಮತ್ತು ನಿಯಮಗಳು: 
1 ಕರ್ನಾಟಕ ಸೌಹಾರ್ದ ಸಹಕಾರಿ ನಿಯಮ, 18(12) ರಂತೆ ಸಹಕಾರಿಗೆ ವರ್ಗಾಯಿಸಿರುವ ಸ್ಪತ್ತಿನ ಬಗ್ಗೆ ಪ್ರತ್ಯೇಕ ಲೆಕ್ಕವಿಟ್ಟು ಆ ಸಂಬಂಧದಲ್ಲಿ ತಾನು 
ವಹಿಸಿದ ವೆಚ್ಚಗಳು ಬಾಹ್ಯ ಯಣಭಾರಗಳು, ಭೂ ಕಂದಾಯ ಮತ್ತು ಆಸ್ತಿಯ ಮೇಲಿನ ಇತರೆ ಬಾಕಿಗಳಿಗಾಗಿ ಸಂದಾಯವು ಸೇರಿದಂತೆ ಎಲ್ಲಾ ವೆಚ್ಚಗಳನ್ನು 
ಮತ್ತು ಸದರಿ ಸ್ಪತ್ತಿನಿಂದ ಪ್ರಾಪ್ತವಾದ ಪ್ರಾಪ್ತವಾಗುವ ಎಲ್ಲಾ ಆದಾಯಗಳ ಲೆಕ್ಕವನ್ನು ವಿವರವಾಗಿ ಬರೆದಿಡುವುದು. 


2. ಕರ್ನಾಟಕ ಸೌಹಾರ್ದ ಸಹಕಾರಿ ನಿಯಮ, 18(13) ರಂತೆ ಸಹಕಾರಿಯು ಸಾಧ್ಯವಾದಷ್ಟು ಬೇಗ ಸಹಕಾರಿಗೆ ಹಾಗೂ ಸುಸ್ತಿದಾರನಿಗೆ ಹೆಚ್ಚು 
ಅನುಕೂಲವಾಗುವಂತೆ ಸ್ವತ್ತನ್ನು ಮಾರಾಟ ಮಾಡಲು ಸಾಧ್ಯವಾದಷ್ಟು ಪ್ರಯತ್ನ ಮಾಡತಕ್ಕದ್ದು ಮತ್ತು ಸ್ವತ್ತನ್ನು ಮೂಲತಃ ಹೊಂದಿದ್ದ ಸುಸ್ತಿದಾರನಿಗೆ 
ಯಾವಾಗಲೂ ಕೊಳ್ಳಲು ಮೊದಲನೆಯ ಅವಕಾಶ ಕೊಡತಕ್ಕದ್ದು, ಸ್ವತ್ತಿನ ಮಾರಾಟವು ರಿಜಿಸ್ಟರ್‌ರವರ ಸ್ಥಿರೀಕರಿಸುವುದಕೊಳ್ಳಪಟ್ಟಿರತಕ್ಕದ್ದು, ಮಾರಾಟದಿಂದ 
ಬಂದ ಉತ್ತನ್ನವನ್ನು ಮಾರಾಟ ವೆಚ್ಚವನ್ನು ನಿಯಮ 9.12 ರಲ್ಲಿ ಉಲ್ಲೇಖಿಸಿದ ಇತರೆ ವೆಚ್ಚಗಳನ್ನು ಭರಿಸುವುದಕ್ಕೆ ಮತ್ತು ಜಾರಿಯಲ್ಲಿರುವ ಆದೇಶದಡಿ 
ಸುಸಿದಾರನಿಂದ ಬರಬೇಕಾದ ಬಾಕಿ ಮೊಬಲಗನ್ನು ಪಾವತಿ ಮಾಡುವುದಕ್ಕೆ ಉಪಯೋಗಿಸತಕ್ಕದ್ದು, ಮತ್ತು ಮೊಬಲಗು ಏನಾದರೂ ಮಿಕ್ಕಿ ಉಳಿದರೆ ಅದನ್ನು 


ಸುಸಿದಾರನಿಗೆ ಸಂದಾಯ ಮಾಡತಕ್ಕದ್ದು. 


ಓಪ್‌ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೫, ೨೦೧೬ ೩೨೩೯ 





3. ಕರ್ನಾಟಕ ಸೌಹಾರ್ದ ಸಹಕಾರಿ ನಿಯಮ, 1813) ರಂತೆ ಸದರಿ ಸ್ವತ್ತು ಮಾರಾಟವಾಗುವವರೆಗೂ ಸಹಕಾರಿಯು ಸ್ವತ್ತನ್ನು ದೇಣಿಗೆ ಕೊಟ್ಟು ಅಥವಾ 
ಬೇರೆ ಯಾವುದಾದರೂ ರೀತಿಯಲ್ಲಿ ವಿನಿಯೋಗಿಸಿ ಸದರಿ ಸ್ವತ್ತಿನಿಂದ ಹೆಚ್ಚಿನ ವರಮಾನವನ್ನು ಪಡೆಯಲು ಹೆಚ್ಚು ಪ್ರಯತ್ನ ಮಾಡಬೇಕು. 
4. ಕರ್ನಾಟಕ ಸೌಹಾರ್ದ ಸಹಕಾರಿ ನಿಯಮ, 18(15) ರಂತೆ ಸಹಕಾರಿಯು ಸದರಿ ಸ್ವತ್ತಿನ ನಿರ್ವಹಣೆಯಿಂದ ಬಂದ ಉತ್ಪನ್ನದಿ೦ದ ಆದೇಶದಡಿ 
ಬರಬೇಕಾದ ಎಲ್ಲಾ ಬಾಕಿಯನ್ನು ಪಡೆದಾಗ ಸ್ಪತ್ತು ಮಾರಾಟವಾಗದಿದ್ದರೆ ಅದನ್ನು ಪುನಃ ಸುಸ್ಲಿದಾರನ ವಶಕ್ಕೆ ಕೊಡತಕ್ಕದ್ದು. 
ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ: 16-6-2016 ರಂದು ನೀಡಲಾಗಿದೆ. 
ಸಹಿ/- 
ಸಹಕಾರಿಗಳ ಸಹಾಯಕ ನಿಬಂಧಕರು, 
ತುಮಕೂರು ಉಪವಿಭಾಗ, ತುಮಕೂರು. 


ನಮೂನೆ 2( 
(ಕರ್ನಾಟಕ ಸೌಹಾರ್ದ ಸಹಕಾರಿ ನಿಯಮ 2004ರ ನಿಯಮ 18(5)) 
ಸ್ವತ್ತುಗಳ ಹಸ್ತಾಂತರ ವರ್ಗಾವಣೆ ದೃಢೀಕರಣ ಪತ್ರ 

ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ, 1997 ರ 43 ನೇ ಪ್ರಕರಣದಡಿ, ಪ್ರಸ್ತಾಪಿಸಿರುವ ಅವಾರ್ಡ್‌ನ ಆದೇಶದನ್ವಯ ಹಾಗೂ ಆವಾರ್ಡ್‌ 
ಎರುದ್ಧ ಅಮಲ್ಜಾರಿ ಆಗಿದ್ದು, ಅಮಲ್ಲಾರಿ ಸಂ.01/2015-16 ರ ರೀತ್ಯಾ 1. ನರೇಶ್‌ಬಾಬು ಬಿನ್‌ ಲೇ ಶಿವಾಜಿರಾವ್‌, 2. ಲೀಲಾವತಿ ಕೋಂ 
ಲೇ॥ ಶಿವಾಜಿರಾವ್‌ 3. ಚಂದ್ರಶೇಖರ್‌ ರಾವ್‌ ಬಿನ್‌ ಲೇ॥ ಶಿವಾಜಿರಾವ್‌ 4. ಮುಖೇಶ್‌ ಬಿನ್‌ ಲೇ॥ ಶಿವಾಜಿರಾವ್‌. ಶಾಂತಿನಗರ, ತುಮಕೂರು ಇವರ ಸ್ಥಿರ 
ಸ್ವತ್ತನ್ನು ದಿನಾ೦ಕ: 8-12-2015 ರಂದು ಬಹಿರ೦ಗ ಹರಾಜು ಮಾಡಿದ್ದು, ಸದರಿ ಬಹಿರಂಗ ಹರಾಜು ಪ್ರಕ್ರಿಯೆಯಲ್ಲಿ ಬಿಡ್ಡುದಾರರು ಕಡಿಮೆ ಬೆಲೆಗೆ ಸವಾಲ್‌ 
ಆಗಿರುವುದರಿಂದ ಸ್ವತ್ತನ್ನು ಮಾರಾಟ ಮಾಡಲಿಕ್ಕಾಗಿರುವುದಿಲ್ಲವೆಂದು ಸದರಿ ಸಹಕಾರಿಯ ಮಾರಾಟಾಧಿಕಾರಿಗಳು ತಿಳಿಸಿರುವುದರಿ೦ದ ಅ೦ತಹ ಆಸ್ತಿಯ 
ಮೇಲೆ ಇರುವ ಕಾನೂನು ವಾರಸುದಾರರ ಹಕ್ಕು ಸ್ವಾಮ್ಯ ಮತ್ತು ಹಿತಾಸಕ್ತಿ ಇವರ ಈ ಆದೇಶದ ದಿನಾಂಕದಿ೦ದ ಸದರಿ ಸಹಕಾರಿಗೆ ಸಹಿತವಾಗತಕ್ಕದೆಂದೂ 
ಮತ್ತು ಆದೇಶದಲ್ಲಿನ ಷರತ್ತು ಮತ್ತು ನಿಬಂಧನೆಗಳಿಗೆ ಒಳಪಟ್ಟು ಸದರಿ ಸ್ವತ್ತು ಏಕಲವ್ಯ ಸೌಹಾರ್ದ ಪತ್ತಿನ ಸಹಕಾರಿ ನಿಯಮಿತ, ತುಮಕೂರು ರವರ 
ಹೆಸರಿಗೆ ಹಸ್ತಾಂತರಿಸಲಾಗಿದೆ ಎಂದು ಈ ಮೂಲಕ ಆದೇಶಿಸಲಾಗಿರುತ್ತದೆ. 


ಷೆಡ್ಯೂಲ್‌ ಸ್ವತ್ತಿನ ವಿವರ 
ತುಮಕೂರು ನಗರ, ವಾರ್ಡ್‌ ನಂ. 1, ಮರಳೂರು ಬಡಾವಣೆ, ಮು.ಖಾ. ನಂ. ಹಳೇಯದು 8716/3360 ಚಾಲ್ತಿ ಖಾತೆ ನಂ. 3360/50 
(ಮೊದಲಿಗೆ ಮರಳೂರು ಗ್ರಾಮ ಸರ್ವೆ ನಂ. 57/7 ಇದಕ್ಕೆ ಇರುವ ಚೆಕ್ಕುಬಂದಿ 
ಚಕ್ಕುಬಂದಿ : ಪೂರ್ವಕ್ಕೆ : ಏಮೋಜಿರಾವ್‌ ರವರ ನಿವೇಶನ, 
ಪಶ್ಚಿಮಕ್ಕೆ : ಧರ್ಮಪ್ರಕಾಶ್‌ ರವರ ನಿವೇಶನ, 


ಚ 
ರಸ್ತೆ 
೨ 


ತರ 


pr) 


ದಕ್ಷಿಣಕ್ಕೆ : ಪ್ರಭಾವತಿಬಾಯಿ ರವರ ನಿವೇಶನ, 
ಈ ಮಧ್ಯೆ ಇರುವ ಮದ್ಯೇ ಇರುವ 25 * 27 ಅಡಿಗಳು ಉಳ್ಳ ನಿವೇಶನಸ್ವತ್ತು 


ಟ್ಟ 


ಅನುಸೂಚಿ 


ದರುಪಯೋಗದ ಬಾಬ್ತು ಮೇಲ್ಕಂಡ ಸಹಕಾರಿಗೆ ಸಂದಾಯ ಮಾಡಬೇಕಾದ ಬಾಕಿ ಮೊತ್ತದ ತೀರಿಕೆಗಾಗಿ ಸದರಿಯವರ ಸ್ವತ್ತನ್ನು ಏಕಲವ್ಯ 
ಸೌಹಾರ್ದ ಪತ್ತಿನ ಸಹಕಾರಿ ನಿಯಮಿತ, ತುಮಕೂರು ರವರ ಹೆಸರಿಗೆ ಹಸ್ತಾಂತರಿಸಲಾಗಿದೆ ಎಂದು ಈ ಮೂಲಕ ದೃಢೀಕರಿಸಿರುತ್ತೇನೆ. 


ಷರತ್ತು ಮತ್ತು ನಿಯಮಗಳು 
1. ಸಹಕಾರಿಗೆ ಸ್ಥಿರೀಕರಣಗೊಳಿಸಿ ವರ್ಗಾವಣೆ ಮಾಡಲಾದ ಸ್ಥಿರ ಸ್ವತನ್ನು ಸಹಕಾರಿಯು ಉಪಯೋಗಿಸತಕ್ಕದ್ದು. 
2. ಈ ಆಸ್ತಿಯನ್ನು ಪುನಃ ಮಾರಾಟ ಮಾಡುವ ಸಂದರ್ಭದಲ್ಲಿ ಸ್ಥಿರಾಸ್ತಿಯು ಅವಿಭಕ್ತ ಕುಟುಂಬದ ಸದಸ್ಯರಿಗೆ ಆದ್ಯತೆ ನೀಡತಕ್ಕದ್ದು. 


ದಿನಾಂಕ: 16.06.2016 ಸಹಿ/- 

ಸಳ : ತುಮಕೂರು ಸಹಕಾರಿಗಳ ಸಹಾಯಕ ನಿಬಂಧಕರು, 
4 ತುಮಕೂರು ಉಪವಿಭಾಗ, ತುಮಕೂರು. 
PR. 544 


COMMERCIAL TAXES DEPARTMENT 
PROCEEDINGS OF THE ASST. COMMISSIONER OF COMMERCIAL TAXES, LVO-260, MANGALURU 
DATED : 23.06.2016 
PRESENT: JAYAPRAKASH NAIK M. 


SUB: Loss of 4 ‘C’ forms issued by M/s Raj Brother Clay Industries, TIN 29110087882 to 
M/s. Poona Construction Machinery & Products Pvt. Ltd.,- Reg. 


REF: Letter dated 16.04.2016 of M/s Raj Brothers Clay Industries, Mangaluru TIN:29110087882 


೩೨೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೫, ೨೦೧೬ ಭಾಗ ೩ 





Preamble:- 


M/s Raj Brothers Clay Industries, Mangaluru is a registered dealer borne on the files of this office bearing TIN: 29110087882. 

The dealer M/s Raj Brothers Clay Industries, in his letter cited above has intimated that FOUR "C" Forms issued on 30.06.2007, 
02.07.2007, 07.09.2007 & 08.09.2007 bearing No's. 

1) R-3838699 for ¥.2,47,660-00 dt: 30.06.2007 

2) R-3838700 for ¥.2,15,180-00 dt: 02.07.2007 

3) R-3838700 for ¥.4,21,370-00 dt: 07.09.2007 

) 


( 
( 
( 
(4) R-3838700 for ¥.3,48,870-00 dt: 08.09.2007 


Which were issued to M/s Poona Construction Machinery & Products Pvt. Lid., Shindewas Taluk, Khandala Dist. Satara were lost in the 
custody of purchasing dealer i.e, M/s Poona Construction Machinery & Products Pvt. Ltd., Shindewas Taluk, Khandala Dist. Satara. 


Accordingly, the purchasing Dealer M/s Poona Construction Machinery & Products Pvt. Ltd., Shindewas Taluk, Khandala Dist, 
Satara filed copy of police complaint lodged to the jurisdictional police officer, executed indemnity bond in Form "ಆ" in favour of 
Government of Karnataka as laid down under Rule, 12(2) and 12(9) of CST Act, 1956 and also produced paper cutting for having 
published in local papers and requested this office to issue duplicate "F” Form and also to be treated the above lost seven “F” Forms as 
invalid. Hence, this order: 


ORDER NO:ACCT.LVO-260/ “C” FORMS/2016-17, DATED: 23.06.2016. 


In view of the circumstances explained above, the said Four "0" Forms issued on 30.06.2007, 02,07.2007, 07.09.2007 
& 08.09.2007 bearing No's. (1) R-3838699 for ¥.2,47,660-00 dt: 30.06.2007 (2) R-3838700 for ¥..2,15,180-00 dt: 02.07.2007 
(3) R-3838700 for %..4,21,370-00 dt: 07,09.2007 (4) R-3838700 for ¥..3,48,870-00 dt: 08.09.2007 were issued 10 M/s Poona 
Construction Machinery & Products Pvt. Ltd., Shindewas Taluk, Khandala Dist. Satara by M/s Raj Brothers Clay Industries, Mangaluru 
TIN: 29110087882 is treated as invalid with immediate effect. 

JAYAPRAKASH NAIK M. 
Asst. Commissioner of Commercial Taxes, 
Local VAT Office-260, 
MANGALURU 


OFFICE OF THE ACCT, LVO-260, MANGALURU 
NOTIFICATION DATED : 23.06.2016. 
Notified Authority Under Rules.6(e) (1) of the CST (Karnataka) Rules 1957 


By Virtue of the provision of Rules, 12(2) of the CST (ಇ & T) Rules 1957, it is hereby notified for general information that the 
declarations in “c” form shown below are declared to be lost in the custody of purchasing dealer and also to be invalid. 





Name and 
address of the 


dealer to whom Registration The address 
Number (including 








declaration certificate of the dealer | Date of issue Whether R 
code No.) of Amount in 
SI No. forms is/are No. of the to whom the of forms by lost/stolen 
declaration forms ವ್‌ 
ಇನಿ issued by the dealer under declarations the dealer destroyed 
೦5 
department with | CST Act 1956 are sent 
date of F forms 
issued 
1 R-3838699 Raj Brothers 29110087882 | Poona 30.06.2007 Lost 2,47,660-00 
Clay industries, Construction 
Mangaluru Machinery & 
Products Put. 
Ltd., 
Shindewas 
Taluk, 
Khandala 


Dist, Satara 







































































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೫, ೨೦೧೬ ೩೨೪೧ 
Name and 
address of the 
dealer to whom Registration The address 
Number (including k ನ 
code No.) of declaration certificate of the dealer | Date of issue Whether PRR 
SI No. forms is/are No. of the to whom the of forms by lost/stolen 
declaration forms ಕ್ತ 
ioe issued by the dealer under declarations the dealer destroyed 
department with | CST Act 1956 are sent 
date of F forms 
issued 
2 R-3838700 Raj Brothers 29110087882 | Poona 02.07.2007 Lost 2,15,180-00 
Clay industries, Construction 
Mangaluru Machinery & 
Products Pvt. 
Ltd., 
Shindewas 
Taluk, 
Khandala 
Dist, Satara 
3 R-3838700 Raj Brothers 29110087882 | Poona 07-09-2007 Lost 4,21,370-00 
Clay industries, Construction 
Mangaluru Machinery & 
Products Pvt. 
Ltd., 
Shindewas 
Taluk, 
Khandala 
Dist. Satara 
4 R-3838700 Raj Brothers 29110087882 | Poona 08.09.2007 Lost 3,48,870-00 
Clay industries, Construction 
Mangaluru Machinery & 
Products Pvt. 
Ltd., 
Shindewas 
Taluk, 
Khandala 
Dist, Satara 
PR. 545 JAYAPRAKASH NAIK M. 
Asst. Commissioner of Commercial Taxes, 
Local VAT Office-260, 
MANGALURU. 
ಸಹಕಾರ ಇಲಾಖೆ 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಹಾಗೂ ನಿ.441 ರನ್ವಯ ವಸೂಲಾಧಿಕಾರಿ ರೆಡ್ಡಿ ಸಹಕಾರ ಬ್ಯಾಂಕ್‌ ನಿಯಮಿತ, ಬ್ಯಾಂಕ್‌ ರೋಡ, 
ಧಾರವಾಡ-580 001. 


ಅ.ಬ. ಪ್ರಕರಣ ಸಂಖ್ಯೆ: 18249/2005-06, ದಿನಾಂಕ: 10/20/-05-2016. 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಹಾಗೂ ನಿ.441 ರನ್ವಯ ವಸೂಲಾಧಿಕಾರಿ, 
ರೆಡ್ಡಿ ಸಹಕಾರ ಬ್ಯಾಂಕ್‌ ನಿಯಮಿತ, ಬ್ಯಾಂಕ್‌ ರೋಡ, ಧಾರವಾಡ ಇವರ ನಡವಳಿಕೆಗಳು. 





೩೨೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೫, ೨೦೧೬ ಭಾಗ ೩ 





ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ, 1959 ರ ಕಲಂ 101-ಬಿ ಮತ್ತು ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960 ರ ನಿಯಮ, 
38 ಎ (5) ರ ಮೇರೆಗೆ ನೀಡಲಾದ, ಮಾರಾಟ ಮಾಡಲಾಗದ ಆಸ್ತಿಯ ವರ್ಗಾವಣೆ ಪ್ರಮಾಣ ಪತ್ರ. 


ಡಿಕ್ಕಿ ಹೋಲರ್‌ ತೀರ್ಪು ಬಾಕಿದಾರರು 
1) ರಡ್ಡಿ ಸಹಕಾರ ಬ್ಯಾಂಕ್‌ ನಿಯಮಿತ, 0 ಶ್ರೀ ಶಂಕ್ರಪ್ಪ ದೊಡ್ಡಬಸಪ್ಪ ಬಜಂತ್ರಿ 

ಬ್ಯಾಂಕ್‌ ರೋಡ, ಧಾರವಾಡ ಸಾ: ಹರ್ತಿ, ತಾ: ಗದಗ 

ವತಿಯಿಂದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ 2) ಶ್ರೀ ಫಕೀರಪ್ಪ ದೊ. ಬಜಂತ್ರಿ 
ಸಾ: ಹರ್ತಿ, ತಾ: ಗದಗ 

3) ಶ್ರೀ ವೆಂಕಪ್ಪ ರಾ. ಸೋಮರಡ್ಡಿ 
ಸಾ: ಹರ್ತಿ, ತಾ: ಗದಗ 

ವಿಷಯ: ಜಾಹೀರ ಲಿಲಾವಿನಲ್ಲಿ ಮಾರಾಟವಾಗದೇ ಇದ್ದ ತೀರ್ಪು ಸಾಲಗಾರರ ಸ್ಥಿರಾಸ್ತಿಗಳನ್ನು, ರೆಡ್ಡಿ ಸಹಕಾರ ಬ್ಯಾಂಕ್‌ 


ನಿಯಮಿತ, ಧಾರವಾಡ ಇವರ ಹೆಸರಿಗೆ ವರ್ಗಾಯಿಸುವ ಕುರಿತು. 
ಉಲ್ಲೇಖ : 1)... ಈ ಕಛೇರಿಯ ನೋಟೀಸು ಸಮಸಂಖ್ಯೆ ದಿನಾಂಕ: 11-03-2016. 


ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ರೆಡ್ಡಿ ಸಹಕಾರ ಬ್ಯಾಂಕ್‌ ನಿಯಮಿತ, ಧಾರವಾಡ ಇವರು ಮೇಲ್ಕಂಡ ತೀರ್ಪು ಬಾಕಿದಾರರ ಎರುದ್ಧ ಸಹಕಾರ 
ಸಂಘಗಳ ಸಂಯುಕ್ತ ನಿಬಂಧಕರು, ನಿ.441, ಕರ್ನಾಟಕ ರಾಜ್ಯ ಪಟ್ಟಣ ಸಹಕಾರ ಬ್ಯಾಂಕುಗಳ ಮಹಾಮಂಡಳ ನಿಯಮಿತ, ಬೆ೦ಗಳೂರು, ಪ್ರಾಂತೀಯ 
ಕಛೇರಿ, ಹುಬ್ಬಳ್ಳಿ ಇವರ ನ್ಯಾಯಾಲಯದಲ್ಲಿ ಕ.ಸ.ಸ. ಕಾಯ್ದೆ, 1959 ಕಲಂ 70 ರನ್ವಯ ಪಂಚಾಯತ್‌ ದಾವೆಯನ್ನು ಹೂಡಿ, ದಾವಾ ಸಂಖ್ಯೆ:ಜೆಆರ್‌ಡಿ. 
ಯುಬಿಎಫ್‌/362/2013-14 ರಲ್ಲಿ ದಿ:05-08-2013 ರಂದು ತೀರ್ಪು ಪಡೆದು, ಸಾಲ ವಸೂಲಾತಿಗಾಗಿ ಈ ಕಛೇರಿಯಲ್ಲಿ ಅಮಲ್ಲಾರಿ ಪ್ರಕರಣ ಸಂಖ್ಯೆ; 
65/2013-14 ಇದನ್ನು ದಾಖಲಿಸಿರುತ್ತಾರೆ. 


ತೀರ್ಪು ಬಾಕಿದಾರರಿಂದ ಡಿಕ್ರಿದಾರ ಬ್ಯಾಂಕಿಗೆ ಬರಬೇಕಾದ ಬಾಕಿ 9. 6,51,080/- ತದನಂತರದ ಅವಧಿಗೆ ಬಡ್ಡಿ + ಸುಸ್ತಿ ಬಡ್ಡಿ ಹಾಗೂ ಇತರೆ 
ಖರ್ಚುಗಳ ವಸೂಲಾತಿಗಾಗಿ, 1ನೇಯ ತೀರ್ಪು ಸಾಲಗಾರರಿಗೆ ಸೇರಿದ ಈ ಕೆಳಗೆ ನಮೂದಿಸಿರುವ ಸ್ಥಿರಾಸ್ತಿಗಳನ್ನು 1) ದಿ:24-04-2014 
2) 26-09-2014 3) 26-02-2015 4) 24-06-2015 ರಂದು ಬಹಿರಂಗ ಹರಾಜು ಮೂಲಕ ಮಾರಾಟ ಮಾಡಲು ನಿಗಧಿಪಡಿಸಲಾಗಿತ್ತು. 


ಸದರಿ ಹರಾಜಿನಲ್ಲಿ ಸ್ಥಿರಾಸ್ತಿಗಳನ್ನು ಖರೀದಿಸಲು ಬೇಡಿಕೆದಾರರು ಇಲ್ಲದಿರುವುದರಿಂದ ಸ್ಥಿರಾಸ್ತಿಯನ್ನು ಬಹಿರಂಗ ಹರಾಜಿನ ಮೂಲಕ ಮಾರಾಟ 
ಮಾಡಲು ಸಾಧ್ಯವಾಗಿರುವುದಿಲ್ಲ ಎಂದು ಮಾರಾಟಾಧಿಕಾರಿಗಳು ವರದಿ ಸಲ್ಲಿಸಿದ್ದು, ತದನಂತರ ಡಿಕ್ರಿದಾರ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು 
ದಿನಾಂಕ: 09-03-2016 ರ ಪತ್ರದ ಮೂಲಕ ತೀರ್ಪು ಸಾಲಗಾರರ ಆಸ್ತಿಯನ್ನು ಡಿಕ್ರಿದಾರ ಬ್ಯಾಂಕಿಗೆ ವರ್ಗಾವಣೆ ಮಾಡಿಕೊಡಬೇಕೆಂದು 
ವಿನಂತಿಸಿಕೊಂಡಿರುತ್ತಾರೆ. ಇದರೊಂದಿಗೆ ಬ್ಯಾಂಕಿನ ಆಡಳಿತ ಮಂಡಳಿ ಸಭೆಯ ನಿರ್ಣಯ ಸಂಖ್ಯೆ : 14, ದಿನಾಂಕ: 27-02-2016 ರ ನಡವಳಿಕೆಗಳ 
ಪ್ರತಿಯನ್ನು ಸಲ್ಲಿಸಿದ್ದಾರೆ, ಇದರಿ೦ದಾಗಿ ತೀರ್ಪು ಸಾಲಗಾರರು ಡಿಕ್ರಿದಾರ ಬ್ಯಾಂಕಿನ ಸಾಲ ಮರುಪಾವತಿ ಮಾಡಲು ವಿಫಲರಾಗಿರುವುದನ್ನು ಗಮನಿಸಲಾಗಿದೆ. 


ಉಲ್ಲೇಖದ ನೋಟಸಿನನ್ವಯ ತೀರ್ಪು ಸಾಲಗಾರರಿಗೆ ₹. 6,51080/- ಮೊತ್ತವನ್ನು ದಿ: 11-03-2016 ರಿಂದ 30 ದಿವಸಗಳೊಳಗಾಗಿ ಈ 
ಕಛೇರಿಯಲ್ಲಿ ಠೇವಣಿಯಾಗಿ ಇಡಲು ತಿಳಿಸಲಾಗಿತ್ತು ತೀರ್ಪು ಸಾಲಗಾರರಿಗೆ ನೋಟೀಸುಗಳು ನೋಂದಣಿ ಅಂಚೆ ಮೂಲಕ ಜಾರಿಯಾಗಿದ್ದು, ತೀರ್ಪು 
ಸಾಲಗಾರರು ಠೇವಣಿಯನ್ನು ಇಡಲು ವಿಫಲರಾಗಿದ್ದಾರೆ. 


ಆದ್ದರಿಂದ ಡಿಕ್ರಿದಾರ ಬ್ಯಾಂಕಿಗೆ ಆಧಾರವಾಗಿರುವ ಶೆಡ್ಕೊಲ್‌ ನಲ್ಲಿ ಕಾಣಿಸಿರುವ, ತೀರ್ಪುಬಾಕಿದಾರರ ಸ್ಥಿರಾಸ್ತಿಗಳನ್ನು ಡಿಕ್ರಿ ಹೋಲ್ಡರ್‌ ರೆಡ್ಡಿ ಸಹಕಾರ 
ಬ್ಯಾಂಕ್‌ ನಿಯಮಿತ, ಧಾರವಾಡ ಇವರ ಹೆಸರಿಗೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ, 1959 ರ ಕಲಂ 101-ಬಿ ಮತ್ತು ಕರ್ನಾಟಕ ಸಹಕಾರ ಸಂಘಗಳ 
ನಿಯಮಗಳು, 1960 ರ ನಿಯಮ 38 ಎ (5) ರ ಪ್ರಕಾರ ವರ್ಗಾವಣೆ ಮಾಡಲು ಈ ಮೂಲಕ ಆದೇಶಿಸಲಾಗಿದೆ. ಹಾಗೂ ನಿಯಮ 38 ಎ5) ರ 
ಅಡಿಯಲ್ಲಿ ನಮೂನೆ 8 ರಲ್ಲಿ ಕಲಂ 01 ಬಿ ಪ್ರಕರಣದ ಮೇರೆಗೆ ಸ್ಥಿರಾಸ್ತಿಗಳನ್ನು ಖರೀದಿಸಲು ಖರೀದಿದಾರರು ಇಲ್ಲದೇ ಇರುವುದರಿಂದ ಮಾರಾಟ 
ಮಾಡಲಾಗದ ಆಸ್ತಿಯ ವರ್ಗಾವಣೆ ಪ್ರಮಾಣ ಪತ್ರವನ್ನು ನೀಡಲಾಗಿದೆ. 


: ನಮೂನೆ 8: 
ಕಲಂ 101 ಬಿ ಮೇರೆಗೆ ಸ್ವತ್ತು ವರ್ಗಾವಣೆ ಪ್ರಮಾಣ ಪತ್ರ. 
ಅ.ಬ. ಪಕರಣ ಸಂಖ್ಯೆ: 65/2013-14, ದಿನಾ೦ಕ: 10/20-05-2016. 


ಶ್ರೀಮತಿ ರಂಜನಾ ಟಿ. ಪೋಳ, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಹಾಗೂ ನಿ.441 ರನ್ವಯ ವಸೂಲಾಧಿಕಾರಿ, ರೆಡ್ಡಿ ಸಹಕಾರ ಬ್ಯಾಂಕ್‌ 
ನಿಯಮಿತ, ಧಾರವಾಡ ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ, 1959 ರ ಕಲಂ 101-ಬಿ ಮತ್ತು ಕರ್ನಾಟಕ ಸಹಕಾರ ಸಂಘಗಳ 
ನಿಯಮಗಳು, 1960 ರ ನಿಯಮ 38 ಎ (5) ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, ವ್ಯಾಜ್ಯ ಸಂಖ್ಯೆ:ಜೆಆರ್‌ಡಿ.ಯುಬಿಎಫ್‌/362/2013-14 
ರಲ್ಲಿ ದಿ: 05-08-2013 ರಂದು ತೀರ್ಪು ಪಡೆದು ಆನಂತರ ಅಮಲ್ಜಾರಿ ಪ್ರಕರಣ ಸಂಖ್ಯೆ:65/2013-14, ರ ಅಡಿಯಲ್ಲಿ ತೀರ್ಪು ಬಾಕಿದಾರರಾದ ತೀರ್ಪು 
ಸಾಲಗಾರರಿಗೆ ಸೇರಿದ ಹಾಗೂ ಡಿಕ್ರಿದಾರ ಬ್ಯಾಂಕಿಗೆ ಆಧಾರವಾಗಿರುವ ಈ ಕೆಳಗೆ ವಿವರಿಸಿದ ಶೆಡ್ಕೂಲ ಸ್ಥಿರಾಸ್ತಿಗಳನ್ನು ಬಹಿರಂಗ ಹರಾಜಿನಲ್ಲಿ 
ಖರೀದಿಸುವವರು ಇಲ್ಲದೇ ಮಾರಾಟವಾಗದೇ ಇರುವ ಕಾರಣ, ರೆಡ್ಡಿ ಸಹಕಾರ ಬ್ಯಾಂಕ್‌ ನಿಯಮಿತ, ಧಾರವಾಡ ಈ ಬ್ಯಾಂಕಿಗೆ ಈ ಕೆಳಗೆ ನಮೂದಿಸಿದ 
ಶರತ್ತುಗಳು ಮತ್ತು ನಿಯಮಗಳಿಗೆ ಒಳಪಟ್ಟು ವರ್ಗಾವಣೆ ಮಾಡಲಾಗಿದೆ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೫, ೨೦೧೬ ೩೨೪೩ 





1) 


ವರ್ಗಾವಣೆ ಮಾಡಬೇಕೆಂದಿರುವ ಸ್ಥಿರಸ್ವತ್ತುಗಳ ವಿವರ 

















ಜಿಲ್ಲೆ | ತಾಲ್ಲೂಕು ಹೋಬಳಿ/ಗ್ರಾಮ | ಸರ್ವೆ ನಂ. ಕ್ಷೇತ್ರ ಎ-ಗುಂ. ಸ್ಥಿರಾಸ್ತಿ ಮಾಲೀಕರ ಹೆಸರು 

ಗದಗ | ಗದಗ ಹರ್ತಿ ವಿಪಿಸಿ ನಂ.252 ಮನೆ 1032 ಚ.ಅ. ಶ್ರೀ ಶಂಕ್ರಪ್ಪ ದೊ.ಬಸಪ್ಪ ಕೊರವಾರ 
ಉರ್ಪ ಬಜಂತ್ರಿ 

ಗದಗ | ಗದಗ ಹರ್ತಿ ರಿ.ಸ. ನಂ.364/2 04-07 ಸದರ 

ಗದಗ | ಗದಗ ಹರ್ತಿ ರಿ.ಸ. ನಂ.349/3ಬ 03-11 ಸದರ 























: ಆಸ್ತಿ ವರ್ಗಾವಣೆಯ ಶರತ್ತುಗಳು : 


ತೀರ್ಪು ಬಾಕಿದಾರರು ಡಿಕ್ರಿದಾರ ಬ್ಯಾಂಕಿಗೆ ಸಂದಾಯ ಮಾಡಬೇಕಾದ ಸಾಲದ ಬಾಕಿ ಅಸಲು, ಬಡ್ಡಿ, ಸುಸ್ತಿ ಬಡ್ಡಿ ಮತ್ತು ಇತರೆ ಖರ್ಚುಗಳನ್ನು 
ಪೂರ್ಣವಾಗಿ ಬ್ಯಾಂಕಿಗೆ ಪಾವತಿಸಿದಲ್ಲಿ, ಬ್ಯಾಂಕು ತನಗೆ ಈ ಮೂಲಕವಾಗಿ ವರ್ಗಾವಣೆ ಮಾಡಲಾದ ಮೇಲ್ಕಂಡ ಸ್ಥಿರಾಸ್ತಿಗಳನ್ನು ತೀರ್ಪು 
ಬಾಕಿದಾರನಿಗೆ ಬಿಟ್ಟು ಕೊಡತಕ್ಕದ್ದು. ದಿನಾಂಕ: 11-03-2016 ರಂದು ಈ ಕಛೇರಿಯಿಂದ ನೀಡಲಾದ ಸಮಸಂಖ್ಯೆಯ ನೋಟೀಸ್‌ನಲ್ಲಿ ಗದಗ 
ತಾಲ್ಲೂಕಿನ ಹರ್ತಿ ಗ್ರಾಮದ ವಿಪಿಸಿ ನಂ.252-ಮನೆ-ಕ್ಷೇತ್ರ 1032ಚ.ಅ., ಗದಗ ತಾಲ್ಲೂಕಿನ ಹರ್ತಿ ಗ್ರಾಮದ ರಿ.ಸ. ನಂ.364/2ಬ, ಕ್ಷೇತ್ರ 4ಎ-7ಗುಂ.. 
ಗದಗ ತಾಲ್ಲೂಕಿನ ಹರ್ತಿ ಗ್ರಾಮದ ರಿ.ಸ. ನಂ.349/3ಬ, ಕ್ಷೇತ್ರ 03ಎ-11ಗು೦. ಇವುಗಳನ್ನು ವರ್ಗಾವಣೆಗಾಗಿ ನೋಟೀಸ್‌ನಲ್ಲಿ ಉಲ್ಲೇಖಿಸಲಾಗಿತ್ತು 
ಆದರೆ ತೀರ್ಪು ಸಾಲಗಾರರಿಂದ ಳೆ. 6,51,080/- ಬರಬೇಕಾಗಿದ್ದು, ಗದಗ ತಾಲ್ಲೂಕಿನ ಹರ್ತಿ ಗ್ರಾಮದ ವಿಪಿಸಿ ನಂ.252-ಮನೆ-ಕ್ಷೇತ್ರ 1032 ಚ.ಅ. 
ಇದರ ಮೌಲ್ಯ ಮಾಪನ ₹. 8,00,000/- ಇದ್ದು. ಈ ಮೊತ್ತ, ಸ್ಥಿರಾಸ್ತಿಯ ವರ್ಗಾವಣೆಯ ಉದ್ದೇಶಕ್ಕಾಗಿ ಸಾಕಾಗುತ್ತಿರುವುದರಿಂದ ಇದನ್ನು ಮಾತ್ರ 
ವರ್ಗಾವಣೆ ಮಾಡಿ, ಉಳಿದ ಸ್ಥಿರಾಸ್ತಿಗಳಾದ ಗದಗ ತಾಲ್ಲೂಕಿನ ಹರ್ತಿ ಗ್ರಾಮದ ಗದಗ ತಾಲ್ಲೂಕಿನ ಹರ್ತಿ ಗ್ರಾಮದ 1) ರಿ.ಸ. ನಂ.364/2, ಕ್ಷೇತ್ರ 
04ಎ-07ಗುಂ., 2) ರಿ.ಸ. ನಂ.349/3ಬ, ಕ್ಷೇತ್ರ 03ಎ-11ಗು೦. ಇವುಗಳನ್ನು ವರ್ಗಾವಣೆ ಪ್ರಕ್ರಿಯೆಯಿಂದ ಕೈಬಿಡಲಾಗಿದೆ. 





























2) ತೀರ್ಪು ಸಾಲಗಾರರಿಂದ ದಿ:11-03-2016 ರಂದು ೪.6,51,080/- ಬಾಕಿ ಇದ್ದು, ಅವರಿಗೆ ಸೇರಿದ ಜಮೀನುಗಳ ಬಗ್ಗೆ ಹಿರಿಯ 
ಉಪನೋಂದಣಾಧಿಕಾರಿಗಳು, ಗದಗ ಇವರಿಂದ ಪ್ರತಿ ಎಕರೆಗೆ ಮಾರುಕಟ್ಟೆಯ ಮಾರ್ಗಸೂಚಿ ಬೆಲೆಗಳನ್ನು ಪಡೆಯಲಾಗಿದ್ದು, ವಿವರಗಳು ಈ 
ಕೆಳಗಿನಂತಿವೆ. 

ತಾಲ್ಲೂಕು ಹೋಬಳಿ/ಗ್ರಾಮ | ಸರ್ವೆ ನಂ. ಕ್ಷೇತ್ರ ಸ್ಥಿರಾಸ್ತಿಯ ಒಟ್ಟು ಬೆಲೆ 
(2 pO ೪ 2 ಪಿ 
ಗದಗ ಹರ್ತಿ ವಿಪಿಸಿ ನಂ.252 ಮನೆ 1032-ಚ.ಅ. ಕ 8,00,000/- 

3) ವರ್ಗಾಯಿಸಲಾದ ಆಸ್ತಿ ನಿರ್ವಹಣೆ ಮತ್ತು ಮರು ಮಾರಾಟದ ಸಂಬಂಧ, ಬ್ಯಾಂಕು ಸಹಕಾರ ಸಂಘಗಳ ನಿಯಮ 38 ಎ ರ ಅಡಿಯಲ್ಲಿನ 
ವಿಧಿವಿಧಾನಗಳನ್ನು ಪಾಲಿಸತಕ್ಕದ್ದು. 

4) ವರ್ಗಾವಣೆಯಾದ ಆಸ್ತಿಗಳನ್ನು ಬ್ಯಾಂಕು ಮಾರಾಟ ಮಾಡುವ ಪೂರ್ವದಲ್ಲಿ ಈ ಕಛೇರಿಯ ಅನುಮತಿ ಪಡೆಯತಕ್ಕದ್ದು. 

5) ತೀರ್ಪು ಬಾಕಿದಾರರು ಸ್ಥಿರಾಸ್ತಿಗಳ ಕಬ್ಬಾವನ್ನು ಕೂಡಲೇ ಜಾರಿಗೆ ಬರುವಂತೆ ಡಿಕ್ರಿದಾರ ಬ್ಯಾಂಕಿಗೆ ವಹಿಸಿ ಕೊಡತಕ್ಕದ್ದು. 

ಈ ಆದೇಶವನ್ನು ಮತ್ತು ಪ್ರಮಾಣ ಪತ್ರವನ್ನು ನನ್ನ ಸಹಿ ಹಾಗೂ ಈ ಕಛೇರಿಯ ಮುದ್ರೆಯೊಂದಿಗೆ ದಿನಾ೦ಕ: 10/20-05-2016 ರಂದು 
ಹೊರಡಿಸಲಾಗಿದೆ. 

PR. 546 ಶ್ರೀಮತಿ ರಂಜನಾ ಟಿ. ಹೋಳ, 

50.20 ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 


ಹಾಗೂ ನಿ.441 ರನ್ವಯ ವಸೂಲಾಧಿಕಾರಿ. 


ಕಂದಾಯ ಇಲಾಖೆ 
ಉಪವಿಭಾಗ ದಂಡಾಧಕಾರಿಗಳ ಕಾರ್ಯಾಲಯ, ಬೆಳಗಾವಿ ಉಪವಿಭಾಗ, ಬೆಳಗಾವಿ. 


ವಿಷಯ : ಸಾಯಿ ಮಲ್ಟಿ ಸರ್ವಿಸಸ್‌ ಎಂಬ ಸ್ಕೀಂನಲ್ಲಿ ಸಾರ್ವಜನಿಕರಿಗೆ ಮಲ್ಟಿಲೆಬಲ್‌ ಸ್ಕೀಂ ಮುಖಾಂತರ ಕೋಟ್ಯಾಂತರ 
ರೂಪಾಯಿಯನ್ನು ಮಾಡಿರುವ ಶ್ರೀ ಸಂಜಯ ಬಸಪ್ಪ ಟೆಂಗಿನಕಾಯಿ ಮತ್ತು ಸಾಯಿ ಮಲ್ಲಿ ಸರ್ವಿಸಸ್‌ಗೆ ಸೇರಿರುವ 
ಸ್ಥಿರ ಆಸ್ತಿಗಳನ್ನು ವಿಲೆ ಮಾಡಿ ಹೂಡಿಕೆದಾರರಿಗೆ ಹಣ ವಾಪಸ್ಸು ಮಾಡುವ ಬಗ್ಗೆ ಕಲಂ 3, ಕರ್ನಾಟಕ ಹಣಕಾಸು 
ಸಂಸ್ಥೆಗಳಲ್ಲಿ ಠೇವಣಿದಾರರ ಹಿತಾಸಕ್ತಿ ಸಂರಕ್ಷಣೆ ಅಧಿನಿಯಮ 2004 ರನ್ವಯ ಕ್ರಮ ಕೈಕೊಳ್ಳುವ ಕುರಿತು. 
ಓದಲಾಗಿದೆ: 1 ಸರ್ಕಾರದ ಅಧಿಸೂಚನೆ ಕ್ರ.ಎಲ್‌ಎಡಬ್ಲ್ಯೂ-67/ಎಲ್‌ಸಿಇ-06, ದಿ : 22-06-2006. 
ಸರ್ಕಾರದ ಅಧಿಸೂಚನೆ ಕ್ರ:ಆಇ-27/ಟಿಎಆರ್‌ ದಿನಾಂಕ : 12-12-2007. 
3. Hon'ble High Court of Karnataka Circuit Bench At Dharwad order dated : 11-12-2012 in WP No. 
67403/2011. 
4. Hon'ble High Court of Karnataka Circuit Bench At Gulbarga Order dated : 03-06-2003 in WP No. 
100245-246/2013. 
5. ಮಾನ್ಯ ಜಿಲ್ಲಾ ಪ್ರಧಾನ ಹಾಗೂ ಸತ್ರ ನ್ಯಾಯಾಧೀಶರು, ಜಿಲ್ಲಾ ಹಾಗೂ ಸತ್ರ ನ್ಯಾಯಾಲಯ, ಬೆಳಗಾವಿ ಇವರ 
ಮಿಸ್‌ಲೆನಿಯಸ್‌/175/2013. 


WN 


೩೨೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೫, ೨೦೧೬ ಭಾಗ ೩ 





. 


ಟಿ 


ಸ್ತಾವನೆ : 

ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ, ಉಲ್ಲೇಖ (1ರ ಅಧಿಸೂಚನೆಯಡಿ ಮಾನ್ಯ ಘನವೆತ್ತ ಕರ್ನಾಟಕ ಸರ್ಕಾರವು 6೩/೧೩೩೩ 
Protection of Interest of Depositors in Financial Establishment Act 2004 ರಡಿ ವಿಶೇಷ ನ್ಯಾಯಾಲಯ ರಚಿಸಿ, ಕ್ರಮ ತೆಗೆದುಕೊಳ್ಳಲು ಜಿಲ್ಲಾ 
ಪ್ರಧಾನ ಹಾಗೂ ಸತ್ರ ನ್ಯಾಯಾಧೀಶರನ್ನು ನಿಯುಕ್ತಿಗೊಳಿಸಿರುತ್ತಾರೆ. ಹಾಗೂ ಉಲ್ಲೇಖ (2)ರ ಸರ್ಕಾರದ ಅಧಿಸೂಚನೆಯಡಿ 2004ರ ಕರ್ನಾಟಕ ಹಣಕಾಸು 
ಸಂಸ್ಥೆಗಳಲ್ಲಿ ಠೇವಣಿದಾರರ ಹಿತಾಸಕ್ತಿ ಸಂರಕ್ಷಣೆ ಅಧಿನಿಯಮ (2005ರ ಕರ್ನಾಟಕ ಅದಿನಿಯಮ 30) ಭಾಗ 5ರ ಉಪವಿಭಾಗ (1ರಡಿ ಪ್ರದತ್ತವಾದ 
ಅಧಿಕಾರದನ್ವಯ ಕರ್ನಾಟಕ ಸರ್ಕಾರವು ಸದರಿ ಅಧಿನಿಯಮದ ಉದ್ದೇಶಗಳಿಗಾಗಿ ಉಪವಿಭಾಗಗಳ ಸಂಬಂಧಿಸಿದ ಉಪವಿಭಾಗಾಧಿಕಾರಿ ಮತ್ತು 
ಉಪವಿಭಾಗ ದಂಡಾಧಿಕಾರಿಗಳನ್ನು ಅವರ ಅಧಿಕಾರ ವ್ಯಾಪ್ತಿಯೊಳಗೆ ಬರುವ ಪ್ರದೇಶಗಳಿಗೆ ಸಂಬಂಧಿಸಿದಂತೆ ಸಕ್ಷಮ ಪ್ರಾಧಿಕಾರಗಳನ್ನಾಗಿ ನೇಮಕಾತಿ 
ಮಾಡಿರುತ್ತಾರೆ. 

ಶ್ರೀ ಸಂಜಯ ಬಸಪ್ಪ ಟೆಂಗಿನಕಾಯಿ ಎಂಬುವರು ಬೆಳಗಾವಿ ನಗರದ ಕಪಿಲೇಶ್ವರ ರಸ್ತೆಯಲ್ಲಿರುವ ಮೆ॥ ಸಾಯಿ ಮಲ್ಟಿ ಸರ್ವಿಸಸ್‌, ಎಂಬ 
ಸಂಸ್ಥೆಯ ಮೂಲಕ ಹೂಡಿಕೆದಾರರಿಂದ ಹಣ ಪಡೆದು ಮೋಸ ಮಾಡಿದ್ದರ ಕುರಿತಂತೆ, ಸದರಿ ಸಂಸ್ಥೆಯ ವಿರುದ್ಧ ಕ್ರಮ ಜರುಗಿಸುವುದಕ್ಕಾಗಿ ಉಲ್ಲೇಖ (3) 
ಹಾಗೂ (4)ರಡಿಯ ಆದೇಶಗಳಡಿ ಮಾನ್ಯ ಉಚ್ಛ ನ್ಯಾಯಾಲಯ ಸಂಚಾರಿ ಪೀಠ ಧಾರವಾಡ ಮತ್ತು ಗುಲ್ಬರ್ಗಾ ಇವರು Karnataka Protection of 
Interest of Depositors in Financial Establishment Act 2004ರ ಪ್ರಕಾರ ಸಂಸ್ಥೆಯ ವಿರುದ್ಧ ದಿನಾಂಕ : 31-07-2013ರೊಳಗಾಗಿ ಸಹಾಯಕ 
ಆಯುಕ್ತರು ಬೆಳಗಾವಿ ಇವರಿಗೆ ಕಮ ಜರುಗಿಸಲು ಆದೇಶಿಸಿದ್ದಾರೆ. 


ಮಾನ್ಯ ಉಚ್ಛ ನ್ಯಾಯಾಲಯದ ಆದೇಶದಂತೆ ಕ್ರಮ ಜರುಗಿಸಲು ಉಲ್ಲೇಖ 5ರಡಿ ಮುಟ್ಟುಗೋಲು ಹಾಕಿ ಹಾಗೂ ಮಾರಾಟ ಮಾಡಲು 
ಅನುಮತಿ ಕೋರಲಾಗಿದೆ. 


ಶ್ರೀ ಸಂಜಯ ಬಸಪ್ಪ ಟೆಂಗಿನಕಾಯಿ ಮತ್ತು ಮೆ ಸಾಯಿ ಮಲ್ಟಿ ಸರ್ವಿಸಸ್‌ ಇವರು ಹೊಂದಿರುವ ಈ ಕೆಳಗಿನ ಬ್ಯಾಂಕ್‌ ಖಾತೆ ಹಾಗೂ ಅವರು 
ಹೊಂದಿರುವ ಸ್ಥಿರಾಸ್ತಿಗಳ ಮಾಹಿತಿಯನ್ನು ಈ ಕಾರ್ಯಾಲಯದಿಂದ ಸಂಗ್ರಹಿಸಿದ್ದು ಅವುಗಳ ವಿವರ ಈ ಕೆಳಗಿನಂತೆ ಇರುತ್ತದೆ. 


ಶ್ರೀ ಸಂಜಯ ಬಸಪ್ಪ ಟೆಂಗಿನಕಾಯಿ ಮತ್ತು ಮೆ॥ ಸಾಯಿ ಮಲ್ಲಿ ಸರ್ವಿಸಿಸ್‌ ಇವರು ಹೊಂದಿರುವ ಸ್ಥಿರಾಸ್ತಿಗಳ ವಿವರ 
































ಅನಂ ತಾಲ್ಲೂಕು ಗ್ರಾಮದ ಹೆಸರು ರಿಸನಂ ಕ್ಷೇತ್ರ 
1 ಬೆಳಗಾವಿ ಸುತಗಟ್ಟಿ 54/2 08-37-00-00 ಪೈಕಿ 
01-08-00-00 
2 ” 54/3 01-30-15-00 
3 ಸ್ನ 54/4 01-30-14-13 
ಓ 54/5 01-20-03-55 
ಹೆ 54/6 00-03-06-72 
4 ಬೆಳಗಾವಿ ನಗರ ಸಿಟಿಎಸ್‌ ನಂ 21 | ಅವಿಭಾಜಿತ ವಿಸ್ಕೀರ್ಣ 720 ಚ.ಅಡಿ 


ಅವಿಭಾವಿಜ ವಿಸ್ತೀರ್ಣ 2500 ಚ.ಅಡಿ 







































































5 ಸಿಟಿಎಸ್‌ ನಂ ಅವಿಭಾಜಿತ ವಿಸ್ತೀರ್ಣ 640 ಚ.ಅಡಿ 
20ಎ/2 
6 ಖಾನಾಪುರ ನಿಟ್ಟೂರು 90ಎ/1 08-11-00-00 
7 90ಎ/2 08-11-00-00 
8 90ಎ/3 08-11-00-00 
9 90ಎ/7 08-11-00-00(ಬಿನಶೇತಕಿ) 
10 90ಎ/9 03-29-00-00 
90ಎ/4 08-11-00-00 
90ಎ/5 08-11-00-00 
90ಎ/6 08-11-00-00 
90ಎ/8 08-11-00-00 
107/ಎ 00-11-00-00 
1], ಉಚವಡೆ 119/4 07-00-00-00 


























12. 119/5 06-00-00-00 





ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೫, ೨೦೧೬ 


೩೨೪೫ 





Bank Accounts 





Sl.No. 


Name of the Bank 


Account Number 





Axis Bank Belgaum 


138010200009959 





909020036665653 





138010100198080 





910020044785406 





ING Vysya Bank Belgaum 


SB 150010041878 





SB 150010041727 





CA 150011009690 





CA 150011006182 





CA 150011014114 





CA 150011006182 





CA 150011014106 





Karnataka Vikas Grameena Bank, Belgaum 


17007552949(CA-301100) 





17007552938 (SB-2009) 





17007569328 





89000067633 





89000391536 





ICICI Bank Belgaum 


017605003287 





017605003294 





017605003922 





017601522520 





6497015520 











Union Bank Belgaum 





96875 








Bank Accounts 





Sl. No 


Name of the Bank 


Account Number 


Amount 


Name of A/c Holder 





ICICI Bank, Shahapur Branch, Belgaum 


6497101500759 


26,535/- 


Sanjay B Tenginkai 





Karnataka Vikas Grameen Bank, 
Shahapur Branch, Belgaum 


30119 


2,54,941/- 


M/s Sai Associates 





Shivam Sahakari Bank Ltd., Ichalkaranii 


201-1224 


3000/- 


Sai Multi Services 


Sanjay B. Tenginkai 





Shivam Sahakari Bank Ltd., Ichalkaranii 


201-1344 


3000/- 


Sai Multi Services 


Sanjay B. Tenginkai 











Shivan Sahakari Bank Ltd., Ichalkaraniji 


201-1345 








5000/- 





Shirdi Sai Multi Services 
Sanjay B. Tenginkai 








Vehicles 





Sl.No. 


Type of Vehicle 


Vehicle Number 





1 


Toyota Fortuner 


KA-22 P-9898 





Ford Fiesta 


KA-22 N-5194 





Bolero 


KA-22 P-1785 





2 
3 
4 








Benz Car 





KA-22 P-8989 








Karnataka Protection of Interest of Depositors in Financial Establishment Act 2004ರ ಕಲಂ 11 (2)(ಸಿ) ನೇದ್ದರಲ್ಲಿ ಉಲ್ಲೇಖಿಸಿದಂತೆ 


ಕ್ರಮ ಜರುಗಿಸಲು ಮಾನ್ಯ ಜಿಲ್ಲಾಧಿಕಾರಿಗಳು ಬೆಳಗಾವಿ ಇವರು ತಮ್ಮ ಪತ್ರ ಕ್ರಡಿಸಿ.ಪಿಓಎಲ್‌.ಸಿಆರ್‌.618/1-12 ದಿ 


26-06-2013 ರನ್ವಯ 


೩೨೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೫, ೨೦೧೬ ಭಾಗ ೩ 





ನಿರ್ದೇಶಿಸಿದನ್ವಯ ಶ್ರೀ ಸಂಜಯ ಬಸಪ್ಪ ಟೆಂಗಿನಕಾಯಿ ಮತ್ತು ಮೆ॥ ಸಾಯಿ ಮಲ್ಟಿ ಸರ್ವಿಸಿಸ್‌ ಇವರು ಹೊಂದಿರುವ ಈ ಮೇಲೆ ವಿವರಿಸಿದ ಸ್ಥಿರಾಸ್ತಿಗಳನ್ನು 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬೇಕಾಗುತ್ತದೆ. ಕಾರಣ ಇದಕ್ಕೆ ಸಂಬಂಧಿಸಿದಂತೆ ಹಿತಾಸಕ್ತಿಯಳ್ಳವರಿಗೆ ನಮ್ಮ ಕಛೇರಿಯಿಂದ ನೋಟಿಸ್‌ ನೀಡಿ 
22-04-2016 ರಂದು ವಿಚಾರಣೆಗೆ ಹಾಜರಾಗಿ ತಮ್ಮ ಹೇಳಿಕೆಯನ್ನು ಸಲ್ಲಿಸಲು ತಿಳಿಸಲಾಗಿತ್ತು ಸದರಿ ದಿವಸ ಶ್ರೀ ಶಿವಕುಮಾರ ಈಶ್ವರ ಆವಟಿ ಹಾಗೂ ಶ್ರೀ 
ಬಸವರಾಜ ಮಡಿವಾಲ್ಲಪ್ಪಾ ದೊಡ್ಡಮನಿ ಇವರ ಪರವಾಗಿ ಟಿ.ಸಿ. ಮೋದಗಿ ವಕೀಲರು ಹಾಜರಾಗಿ ತಮ್ಮ ತಕರಾರನ್ನು ಸಲ್ಲಿಸಿದ್ದು ಅದನ್ನು ಲಭ್ಯವಿದ್ದ 
ದಾಖಲೆಗಳು ಹಾಗೂ ತನಿಖಾ ವರದಿ ಪ್ರಕಾರ ಪರಿಶೀಲಿಸಲಾಗಿ ಯಾವುದೇ ತರಹದ ಅವರು ಹಕ್ಕು ಸಾಬಿತು ಪಡಿಸಲು ವಿಫಲರಾಗಿದ್ದರಿಂದ ಅವರ 
ತಕರಾರನ್ನು ತಿರಸ್ಕರಿಸಿ ಈ ಕೆಳಗಿನಂತೆ ಆದೇಶ ಮಾಡಲಾಗಿದೆ. 


ಆದೇಶ ಸಂ. ಎಂಎಜಿ : ಸಿಆರ್‌-37/2011-12, ಬೆಳಗಾವಿ, ದಿನಾಂಕ : 25-05-2016. 


ನಾನು ಈ ಕೆಳಗೆ ಸಹಿ ಮಾಡುವ ಶ್ರೀಮತಿ ರಾಜಶ್ರೀ ಜೈನಾಪೂರ, ಉಪವಿಭಾಗಾಧಿಕಾರಿ, ಬೆಳಗಾವಿ ಮತ್ತು ಉಪವಿಭಾಗಿಯ ದಂಡಾಧಿಕಾರಿ 
ಬೆಳಗಾವಿ ಸರ್ಕಾರದ ಅಧಿಸೂಚನೆ ಕ್ರ:ಆಇ/27/ಟಿಎಆರ್‌ 2007 ದಿನಾಂಕ : 12-12-2007 ರನ್ವಯ ನನಗೆ 2004 ರ ಕರ್ನಾಟಕ ಹಣಕಾಸು ಸಂಸ್ಥೆಗಳಲ್ಲಿ 
ಠೇವಣಿದಾರರ ಹಣವನ್ನು ಸಂರಕ್ಷಣೆ ಅಧಿನಿಯಮ (2005ರ ಕರ್ನಾಟಕ ಅಧಿನಿಯಮ 30 ಭಾಗ 5ರ ಉಪ ವಿಭಾಗ  (1ರಡಿ ಪ್ರದತ್ತವಾದ 
ಅಧಿಕಾರದನ್ವಯ ಈ ಮೇಲೆ ವಿವರಿಸಿದ ಶ್ರೀ ಸಂಜಯ ಬಸಪ್ಪ ಟೆಂಗಿನಕಾಯಿ ಮತ್ತು ಮೆ॥ ಸಾಯಿ ಮಲ್ಟಿ ಸರ್ವಿಸಿಸ್‌ ಇವರು ಹೊಂದಿರುವ ಸ್ಥಿರಾಸ್ತಿಗಳನ್ನು 
ಈ ಮೂಲಕ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಲಾಗಿದೆ ಎಂದು ಈ ಮೂಲಕ ಆದೇಶಿಸಲಾಗಿದೆ. 

PR - 663 ಸಕ್ಷಮ ಪ್ರಾಧಿಕಾರಿ, 

50 -25 ಹಾಗೂ ಉಪವಿಭಾಗಾಧಿಕಾರಿ, 
ಮತ್ತು ಉಪವಿಭಾಗ ದಂಡಾಧಿಕಾರಿ, ಬೆಳಗಾವಿ. 


ಜಿಲ್ಲಾಧಿಕಾರಿಗಳು, ಹಾಗೂ ಜಿಲ್ಲಾದಂಡಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು 


ವಿಷಯ : ಕೆಲಸ ಮಾಡುವ ಸ್ಥಳಗಳಲ್ಲಿ ಮಹಿಳೆಯರ ಮೇಲೆ ನಡೆಯುವ ಲೈಂಗಿಕ ಕಿರುಕುಳ ತಡೆಯಲು ಜಿಲ್ಲಾ ಮಟ್ಟದಲ್ಲಿ 
ಸ್ಥಳೀಯ ದೂರು ನಿರ್ವಹಣಾ ಸಮಿತಿ ಮತ್ತು ಎಲ್ಲಾ ಕಛೇರಿಗಳಲ್ಲಿ ಅಂತರಿಕ ದೂರು ನಿರ್ವಹಣಾ ಸಮಿತಿ 
ರಚಿಸುವ ಬಗ್ಗೆ. 
ಓದಲಾಗಿದೆ: 1 ಸರ್ವೋಚ್ಛ ನ್ಯಾಯಾಲಯದ ರಿಟ್‌ ಅರ್ಜಿಗಳ ಸಂ:666-70:92ರ ಮೇಲಿನ ದಿನಾಂಕ : 13-04-1997ರ 
ತೀರ್ಪು. 
2. ಸರ್ಕಾರಿ ಆದೇಶ ಸಂ:ಮಮಇ/36/ಮಮಾ/98, ಬೆಂಗಳೂರು ದಿನಾಂಕ : 08-06-2001. 
. ಸರ್ಕಾರದ ಆದೇಶ ಸಂ:ಮಮಇ/58/ಮಮಅ/2002, ಬೆಂಗಳೂರು ದಿನಾಂಕ : 28-08-2002. 
4. ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲೆ ಲೈಂಗಿಕ ಕಿರುಕುಳ (ತಡೆಗಟ್ಟುವಿಕೆ, ನಿಷೇಧಿಸುವಿಕೆ, ನಿವಾರಿಸುವಿಕೆ) 
ಅಧಿನಿಯಮ, 2013. 
5. ಅಧ್ಯಕ್ಷರು. ಕ.ರಾ.ಮ.ಆ. ಬೆಂಗಳೂರು ರವರ ಪತ್ರ ಸಂ:ಕರಾಮಾ/ಅ.ಶಾ/ದೂ.ನಿ.ಸ/2015-16/3725, 
ದಿನಾಂಕ : 15-03-2016. 


ವಿಷಯಕ್ಕೆ ಸಂಬಂಧಿಸಿದಂತೆ, ಉಲ್ಲೇಖ (1)(2) (3) ಮತ್ತು (4)ರನ್ವಯ ಕೆಲಸ ಮಾಡುವ ಸ್ಥಳಗಳಲ್ಲಿ ಮಹಿಳೆಯರ ಮೇಲೆ ನಡೆಯುವ ಲೈಂಗಿಕ 
ಕಿರುಕುಗಳಗಳನ್ನು ತಡೆಯಲು ದೂರು ನಿರ್ವಹಣಾ ಸಮಿತಿಗಳನ್ನು ರಚಿಸಲು ಮಾರ್ಗಸೂಚಿಗಳನ್ನು ಹೊರಡಿಸಲಾಗಿತ್ತು. ಕೆಲಸದ ಸ್ಥಳದಲ್ಲಿ ಮಹಿಳೆಯರ 
ಮೇಲೆ ಲೈಂಗಿಕ ಕಿರುಕುಳ (ತಡೆಗಟ್ಟುವಿಕೆ, ನಿಷೇಧಿಸುವಿಕೆ, ನಿವಾರಿಸುವಿಕೆ) ಅಧಿನಿಯಮ, 2013 ಕೇಂದ್ರ ಸರ್ಕಾರದಿಂದ ಜಾರಿಗೊಳಿಸಲಾಗಿರುತ್ತದೆ. ಈ 
ಅಧಿನಿಯಮ ಅನ್ವಯ ಖಾಸಗಿ, ಸರ್ಕಾರಿ, ನಿಗಮ ಮಂಡಳಿ, ಸಾರ್ವಜನಿಕ ಉದ್ಯಮಗಳು, ಕಾರ್ಯಾನೆಗಳು ಇತ್ಯಾದಿ ಎಲ್ಲಾ ಕಛೇರಿಗಳಲ್ಲಿ ಆಂತರಿಕ ದೂರು 
ಸಮಿತಿ ರಚಿಸುವುದು, ಜಿಲ್ಲಾ ಮಟ್ಟದಲ್ಲಿ ಸ್ಥಳೀಯ ದೂರು ಸಮಿತಿ ರಚಿಸುವುದು ಸಹ ಕಡ್ಡಾಯ ಗೊಳಿಸಲಾಗಿರುತ್ತದೆ. 

“ಸ್ಥಳೀಯ ದೂರುಗಳ ಸಮಿತಿ” ಯ ಸದಸ್ಯರನ್ನು ಜಿಲ್ಲಾಧಿಕಾರಿಗಳು ನಾಮನಿರ್ದೇಶನ ಮಾಡಬೇಕಾಗಿದ್ದು, 

ಈ ಸಮಿತಿಯ ಸ್ವರೂಪ: 

ಅಧ್ಯಕ್ಷೆ : ಸಮಾಜ ಕಲ್ಯಾಣ ಕ್ಷೇತ್ರಗಳಲ್ಲಿ, ಸಮರ್ಥರಾದ ಮತ್ತು ಮಹಿಳೆಯರ ಅಭ್ಯುದಯಕ್ಕೆ ಕಾರಣರಾದ ವ್ಯಕ್ತಿಗಳ ಪೈಕಿ ಒಬ್ಬರು ಮಹಿಳೆಯು 
ಅಧ್ಯಕ್ಷರಾಗಿರಬೇಕು. 

ರಬ 

ಒಬ್ಬರು ಸದಸ್ಯರು : ತಾಲ್ಲೂಕು ಮತ್ತು ಜಿಲ್ಲೆಯಲ್ಲಿನ ನಗರ ಸಭೆ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವವರ ಮಹಿಳೆಯರ ನಡುವೆ ಒಬ್ಬರು 
ಸದಸ್ಯರಾಗಿರಬೇಕು. 

ಇಬ್ಬರು ಸದಸ್ಯರು : ಸರ್ಕಾರೇತರ ಸಂಸ್ಥೆಗಳಿಂದ ಅಥವಾ ಮಹಿಳೆಯರ ಅಭ್ಯುದಯಕ್ಕೆ ಕಾರಣರಾದ ಸಂಘಟನೆಗಳನ್ನು ರಚಿಸಿರುವ ಅಥವಾ 
ಲೈಂಗಿಕ ಕಿರುಕುಳದ ವಿಷಯಕ್ಕೆ ಸಂಬಂಧಿಸಿದಂತೆ ನಿಗಧಿಪಡಿಸಬಹುದಾದ ಜ್ಞಾನ ಹೊಂದಿರುವಂತಹರಾಗಿರಬೇಕು. 


ಒಟ್ಟಾರೆ ನಾಮ ನಿರ್ದೇಶನಗೊಂಡವರಲ್ಲಿ ಕನಿಷ್ಠ ಪಕ್ಷ ಒಬ್ಬರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಥವಾ ಇತರೆ ಹಿಂದುಳಿದ 
ವರ್ಗಗಳ ಅಥವಾ ಕೇಂದ್ರ ಸರ್ಕಾರವು ಕಾಲಕಾಲಕ್ಕೆ ಅಧಿಸೂಚಿಸಲ್ಪಡುವ ಅಲ್ಪಸಂಖ್ಯಾತ ಸಮುದಾಯದವರಾಗಿರಬೇಕು. 


ಮೇಲ್ಕಂಡ ಅರ್ಹತೆ ಇರುವ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರುಗಳನ್ನಾಗಿ ನೇಮಕ ಮಾಡಲು ಅರ್ಹತೆ ಇರುವವರುಗಳ ಪಟ್ಟಿಯೊಂದಿಗಿನ 
ಪ್ರಸ್ತಾವನೆಯನ್ನು ಸಲ್ಲಿಸಲು ಉಪನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳು, ಬೆಂಗಳೂರು 
ಜಿಲ್ಲೆ ರವರುಗಳಿಗೆ ಸೂಚಿಸಿದಂತೆ ಸಮಿತಿಗೆ ಅರ್ಹತೆಯುಳ್ಳ ಅಭ್ಯರ್ಥಿಗಳ ಪಟ್ಟಿಯನ್ನು ಉಪ ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ 
ರವರು ಪ್ರಸ್ತಾವನೆಯೊಂದಿಗೆ ಸಲ್ಲಿಸಿರುತ್ತಾರೆ. ಪ್ರಸ್ತಾವನೆಯೊಂದಿಗೆ ಸಲ್ಲಿಸಲಾಗಿರುವ ಪಟ್ಟಿಯಲ್ಲಿನ ಅಭ್ಯರ್ಥಿಗಳು ಸರ್ಕಾರದ ಆದೇಶದಂತೆ ಸ್ಥಳೀಯ ದೂರು 
ಸಮಿತಿಗೆ ನೇಮಕ ಮಾಡಲು ಅರ್ಹರಾಗಿರುವುದು ಕಂಡುಬಂದಿರುವುದರಿಂದ ಅವರುಗಳನ್ನು ನೇಮಕ ಮಾಡುವ ಬಗ್ಗೆ ಈ ಕೆಳಕಂಡ ಆದೇಶ ಹೊರಡಿಸಿದೆ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೫, ೨೦೧೬ ೩೨೪೭ 





ಆದೇಶ ಸಂ:ಎಂಎಜಿ(4)ಮಿಸ್‌/ಸಿಆರ್‌/243/2015-16, ದಿನಾಂಕ : 18-07-2016. 


ಸರ್ಕಾರದ ಆದೇಶದಂತೆ ಬೆಂಗಳೂರು ನಗರ ಜಿಲ್ಲೆಯ ವ್ಯಾಪ್ತಿಯ ಕೆಲಸದ ಸ್ಥಳಗಳಲ್ಲಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ (ತಡೆಗಟ್ಟುವಿಕೆ. 
ನಿಷೇಧಿಸುವಿಕೆ, ನಿವಾರಿಸುವಿಕೆ) 2013ರ ಅಧಿನಿಯಮದಡಿಯಲ್ಲಿ ಜಿಲ್ಲಾ ಮಟ್ಟದ ಸ್ಥಳೀಯ ದೂರು ಸಮಿತಿಗೆ ಈ ಕೆಳಕಂಡಂತೆ ಅಧ್ಯಕ್ಷೆ ಹಾಗೂ 
ಸದಸ್ಯರುಗಳನ್ನು ನೇಮಕ ಮಾಡಿ ಆದೇಶಿಸಿದೆ. ಸರ್ಕಾರದ ಆದೇಶದಂತೆ ಸಮಿತಿಯ ಅವಧಿಯು ಈ ಆದೇಶದ ದಿನಾಂಕದಿಂದ 3 ವರ್ಷದವರೆಗೆ 
ಚಾಲನೆಯಲ್ಲಿರುತ್ತದೆ. 








ಕ್ರಸಂ. ಹೆಸರು ಮತ್ತು ಹುದ್ದೆ ಕಾರ್ಯನಿರ್ವಹಿಸುತ್ತಿರುವ ಸ್ಥಳ ವಿಶೇಷ ಅರ್ಹತೆ 
1 ಶ್ರೀಮತಿ ಸಂತೋಷ ವಾಸ್‌, ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಜನೋದಯ ಸಂಸ್ಥೆಯನ್ನು 
ಅಧ್ಯಕ್ಷರು. ಜನೋದಯ ಸಂಸ್ಥೆ, ಸ್ಥಾಪಿಸಿ ಮಹಿಳೆಯರ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದು, ಜನೋದಯ 
ಬೆಂಗಳೂರು ಜಯಮಹಲ್‌, ಸಂಸ್ಥೆಯ ವತಿಯಿಂದ 03 ಸಾಂತ್ಲಾನ ಮಹಿಳಾ ಸಹಾಯವಾಣಿ 
ಬೆಂಗಳೂರು ಗಳನ್ನು ನಡೆಸುತ್ತಿದ್ದು, ಸಾವಿರಾರು ಮಹಿಳೆಯರ ಅಭಿವೃದ್ದಿಗೆ 


ಶ್ರಮಿಸಿರುತ್ತಾರೆ. ಇವರ ವ್ಯಯಕ್ತಿಕ ವಿವರಗಳನ್ನೊಳಗೊಂಡ 
ಸ್ತಾವನೆಯನ್ನು ಈ ಪತ್ರದೊಂದಿಗೆ ಲಗತ್ತಸಿದೆ. 


ದಂ 


(4 


(೬ 





2 ಶ್ರೀಮತಿ ಸಾಜಿದಾ ಬೇಗಂ, ಶ್ರೀಮತಿ ಸಾಜಿದಾ ಬೇಗಂ ಇರುವ ಸಮಾಜ ಸೇವಾ 
ಅದರು, ತನಿಮ್‌ ಉಲ್‌- ಕಾರ್ಯಕರ್ತೆಯಾಗಿ ಗುರುತಿಸಿಕೊಂಡಿದ್ದು, ಅಲ್ಪಸಂಖ್ಯಾತ 

ಮಿ ಉನ ಸ 
ಮೊಸಿಂತಾ ಟ್ರಸ್ಟ್‌, ಬೆ೦ಗಳೂರು ಸಮುದಾಯದವರಾಗಿದ್ದರೂ ಸಹ ಮಹಿಳೆಯ ಅಭಿವೃದ್ಧಿಗಾಗಿ 


ಅನೇಕ ಕಾರ್ಯಕ್ರಮಗಳನ್ನು ಸಂಸ್ಥೆಯ ಮೂಲಕ ನಡೆಸುತ್ತಿದ್ದಾರೆ. 
ಇಲಾಖೆಯಡಿ ಸಾಂತ್ಸನ ಮಹಿಳಾ ಸಹಾಯವಾಣಿಯನ್ನು ಸಹ 























ಫ್ರೆಜರ್‌ ಟೌನ್‌ 
ನಡೆಸುತ್ತಿದ್ದು, ಮಹಿಳೆಯರ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದರೆ, ಇವರ 
ಬೆ೦ಗಳೂರು ತೆ ಕ 
ಸಮಾಜ ಸೇವೆಯನ್ನು ಗುರುತಿಸಿ ಮಹಿಳಾ ಮತ್ತು ಮಕ್ಕಳ 
ಅಭಿವೃದ್ಧಿ ಇಲಾಖಾ ವತಿಯಿಂದ 2014-15ನೇ ಸಾಲಿನಲ್ಲಿ 
ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನು ನೀಡಲಾಗಿದೆ. ಇವರ 
ವೈಯಕ್ತಿಕ ವಿವರಗಳನ್ನೊಳಗೊಂಡ ಪ್ರಸ್ತಾವನೆಯನ್ನು ಈ 
ಪತ್ರದೊಂದಿಗೆ ಲಗತ್ತಿಸಿದೆ. 

3 ಶ್ರೀಮತಿ ಜಯದೇವಿ, ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆಯಡಿ ಶಿಶು ಅಭಿವೃದ್ಧಿ 
ಶಿಶು ಅಭಿವೃದ್ಧಿ ಆನೇಕಲ್‌ ಯೋಜನಾಧಿಕಾರಿಗಳಾಗಿ ಆನೇಕಲ್‌ನಲ್ಲಿ ಕಾರ್ಯ 
ಯೋಜನಾಧಿಕಾರಿಗಳು, ಆನೇಕಲ್‌ ನಿರ್ವಹಿಸುತ್ತಿದ್ದಾರೆ. 

PR - 664 ಜಿಲ್ಲಾಧಿಕಾರಿಗಳು 


ಹಾಗೂ ಜಿಲ್ಲಾದಂಡಾಧಿಕಾರಿಗಳು 
ಬೆಂಗಳೂರು ಜಿಲ್ಲೆ, ಬೆಂಗಳೂರು 


ನಗರಾಭಿವೃದ್ಧಿ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ :ನಅಇ 184 ಮೈಅಪ್ರಾ 2016, ಬೆಂಗಳೂರು, ದಿನಾಂಕ: 15.07.2016. 


ಸರ್ಕಾರದ ಆಧಿಸೂಚನೆ ಸಂಖ್ಯೆ: ನಅಇ/355/ಟಿಟಿಪಿ/96, ದಿನಾಂಕ: 02.09.1996 ರನ್ವಯ ಘೋಷಿಸಲಾಗಿರುವ ಹುಣಸೂರು ಸ್ಥಳೀಯ 
ಯೋಜನಾ ಪ್ರದೇಶಕ್ಕೆ ಕರ್ನಾಟಕ ನಗರ ಗ್ರಾಮಾಂತರ ಯೋಜನಾ ಕಾಯ್ದೆ, 1961ರ ಕಲಂ 4(ಎ)(1)ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, 
ಕರ್ನಾಟಕ ಸರ್ಕಾರವು ದಿನಾಂಕ: 15.07.2016 ರಿಂದ ಜಾರಿಗೆ ಬರುವಂತೆ ಹೆಚ್ಚುವರಿಯಾಗಿ 07 ಗ್ರಾಮಗಳನ್ನು ಸೇರಿಸಿ ಒಟ್ಟು 12 ಗ್ರಾಮಗಳನ್ನು ಒಳಗೊಂಡ 
ಹಾಲಿ ಸ್ಥಳೀಯ ಯೋಜನಾ ಪ್ರದೇಶವನ್ನು ವಿಸ್ತರಿಸಲಾಗಿದೆ. ಈಗ ಪ್ರಸ್ತುತ ಹೊಸದಾಗಿ ಸೇರ್ಪಡೆಯಾಗಿರುವ ಗ್ರಾಮಗಳು ಹಾಗೂ ಹಾಲಿ ಇದ್ದ 05 
ಗ್ರಾಮಗಳನ್ನು ಒಳಗೊಂಡ ಸ್ಥಳೀಯ ಯೋಜನಾ ಪ್ರದೇಶದ ವಿವರಗಳನ್ನು ಅನುಬಂಧ-। ರಲ್ಲಿ ಹಾಗೂ ಪರಿಷ್ಕೃತ ಸ್ಥಳೀಯ ಯೋಜನಾ ಪ್ರದೇಶದ ಎಲ್ಲೆಯ 
ವಿವರಣೆಗಳನ್ನು ಅನುಬ೦ಧ-2ರಲ್ಲಿ ನಮೂದಿಸಲಾಗಿದೆ. 

ಸದರಿ ವಿಸ್ತರಿತ ಸ್ಥಳೀಯ ಯೋಜನಾ ಪ್ರದೇಶವನ್ನು ವ್ಯವಸಾಯ ವಲಯವೆಂದು ಪರಿಗಣಿಸಲು ಹಾಗೂ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ 
ಯೋಜನಾ ಕಾಯ್ದೆ, 1961ರ ಕಲಂ 4(ಎ)(4) ರಲ್ಲಿನ ಅವಕಾಶದನ್ವಯ ವಿಸ್ತರಿತ ಪ್ರದೇಶದಲ್ಲಿ ಸಕ್ಷಮ ಪ್ರಾಧಿಕಾರಿಗಳಿಂದ ಈಗಾಗಲೇ ಅನುಮೋದನೆ 
ನೀಡಿರುವ ಪ್ರಕರಣಗಳನ್ನು ಸಂರಕ್ಷಿಸಿ ಚಾಲ್ತಿಯಲ್ಲಿರುವ ವಲಯ ನಿಯಮಾವಳಿಗಳನ್ನು ಮಹಾಯೋಜನೆಯನ್ನು ಪರಿಷ್ಕರಿಸಿ ಅನುಮೋದನೆ 
ಪಡೆಯುವವರೆಗೂ ಅಳವಡಿಸಲು ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ನಾಗರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ. 


೩೨೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೫, ೨೦೧೬ ಭಾಗ ೩ 





ಅನುಬಂಧ-ಎ 
ಉದ್ದೇಶಿತ ಹುಣಸೂರು ಸ್ಥಳೀಯ ಯೋಜನಾ ಪ್ರದೇಶದ ವ್ಯಾಪ್ತಿಯಲ್ಲಿನ ಗ್ರಾಮಗಳು, ಸರ್ವೆ ನಂಬರ್‌ ಮತ್ತು ವಿಸ್ತೀರ್ಣದ ವಿವರ 
























































ಗ್ರಾಮದ ಹೆಸರು ಸರ್ವೆ ನಂಬರ್‌ ವಿಸ್ತೀರ್ಣ (ಹೆಕ್ಟೇರ್‌ಗಳಲ್ಲಿ) ಷರಾ 

1 ದೊಡ್ಡ ಹುಣಸೂರು ಪೂರ್ಣ ಕಂದಾಯ ಗ್ರಾಮ 530.28 ಪೂರ್ಣ ಗ್ರಾಮ 
2 | ಚಿಕ್ಕ ಹುಣಸೂರು ಪೂರ್ಣ ಕಂದಾಯ ಗ್ರಾಮ 412.83 ಪೂರ್ಣ ಗ್ರಾಮ 
3 | ಮೂಕನಹಳ್ಳಿ ಪೂರ್ಣ ಕಂದಾಯ ಗ್ರಾಮ 401.88 ಪೂರ್ಣ ಗ್ರಾಮ 
4 ನಿಲುವಾಗಿಲು ಪೂರ್ಣ ಕಂದಾಯ ಗ್ರಾಮ 428.73 ಪೂರ್ಣ ಗ್ರಾಮ 
5 ಕಲ್ಕುಣಿಕೆ ಪೂರ್ಣ ಕಂದಾಯ ಗ್ರಾಮ 148.54 ಪೂರ್ಣ ಗ್ರಾಮ 
6 | ಕಿರಜಾಜಿ ಪೂರ್ಣ ಕಂದಾಯ ಗ್ರಾಮ 568.95 ಪೂರ್ಣ ಗ್ರಾಮ 
7 ಬಿಜಗಾನಹಳ್ಳಿ ಪೂರ್ಣ ಕಂದಾಯ ಗ್ರಾಮ 465.04 ಪೂರ್ಣ ಗ್ರಾಮ 
8 ಗೋವಿಂದನಹಳ್ಳಿ ಪೂರ್ಣ ಕಂದಾಯ ಗ್ರಾಮ 174.25 ಪೂರ್ಣ ಗ್ರಾಮ 
9 ಗೋವಿಂದನಹಳ್ಳಿನಾಲಾ ಪೂರ್ಣ ಕಂದಾಯ ಗ್ರಾಮ 61.78 ಪೂರ್ಣ ಗ್ರಾಮ 
10 | ರಾಮೇನಹಳ್ಳಿ ಪೂರ್ಣ ಕಂದಾಯ ಗ್ರಾಮ 164.77 ಪೂರ್ಣ ಗ್ರಾಮ 
11 | ನಿಲುವಾಗಿಲು ಕಾವಲ್‌ ಪೂರ್ಣ ಕಂದಾಯ ಗಾಮ 123.18 ಪೂರ್ಣ ಗ್ರಾಮ 
12 ಬೆಳತೂರು ಸ.ನಂ.15,16,17,18,19,20ಗಳನ್ನು 292.85 ಭಾಗಶಃ ಗ್ರಾಮ 

ಹೊರತುಪಡಿಸಿ ಉಳಿದ ಎಲ್ಲಾ 

ಸರ್ವೆ ನಂಬರ್‌ಗಳು ಸೇರಿರುತ್ತವೆ. 

ಒಟ್ಟು 3773.08 











ನಾಗರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ. 
ಅನುಬಂಧ-ಬಿ 


ಹುಣಸೂರು ಸ್ಥಳೀಯ ಯೋಜನಾ ಪ್ರದೇಶದ ಎಲ್ಲೆಯು ಬಿಜಗಾನಹಳ್ಳಿ ಗ್ರಾಮದ ಈಶಾನ್ಯ ಸ.ನಂ.31ರ ಮೂಲೆ ಹಾಗೂ ಬಂ೦ಟ್ವಾಳ-ಮೈಸೂರು 
ರಾಷ್ಟ್ರೀಯ ಹೆದ್ದಾರಿ ಸಂಧಿಸುವ ಮೂಲೆಯಿಂದ ಪ್ರಾರಂಭಗೊಂಡು ಬಿಜಗಾನಹಳ್ಳಿ ಗ್ರಾಮದ ಸ.ನಂ. 3132,35,37,38,39,40,41,42,43,45,51,52,53 
ಹಾಗೂ ಸ.ನಂ.54ರ ಪೂರ್ವ ಗಡಿಯಲ್ಲಿ ದಕ್ಷಿಣಾಭಿಮುಖವಾಗಿ ಮುಂದುವರೆದು ಸ.ನಂ. 54ರ ಆಗ್ನೇಯ ಮೂಲೆಯನ್ನು ತಲುಪುತ್ತದೆ. ನಂತರ 
ಮುಂದುವರೆದು ಬಿಜಗಾನಹಳ್ಳಿ ಗ್ರಾಮದ ಸ.ನಂ. 59,75,76,77ರ ದಕ್ಷಿಣ ಗಡಿಯ ಮುಖಾಂತರ ಪಶ್ಚಿಮಾಭಿಮುಖವಾಗಿ ಚಲಿಸಿ ಸ.ನಂ.79ರ ನೈರುತ್ಯ 
ಮೂಲೆಯನ್ನು ತಲುಪುತ್ತದೆ. ನಂತರ ಮುಂದುವರೆದು ಸ.ನಂ. 80,81105ರ ದಕ್ಷಿಣ ಗಡಿಯ ಮೂಲಕ ಪಶ್ಚಿಮಾಭಿಮುಖವಾಗಿ ಮುಂದುವರೆದು 
ದೊಡ್ಡಹುಣಸೂರು ಮತ್ತು ಬಿಜಗಾನಹಳ್ಳಿ ಗ್ರಾಮದ ಗಡಿಗಳು ಸಂಧಿಸುವ ಬಿಂದುವಿಗೆ ಬಂದು ಸೇರುತ್ತದೆ. ನಂತರ ದಕ್ಷಿಣಾಭಿಮುಖವಾಗಿ ದೊಡ್ಡಹುಣಸೂರು 
ಗ್ರಾಮದ ಪೂರ್ವಗಡಿಯಲ್ಲಿ ಮುಂದುವರೆದು ಸ.ನಂ. 196ರ ಆಗ್ನೇಯ ಮೂಲೆಗೆ ಬಂದು ಸೇರುತ್ತದೆ. ನಂತರ ಪಶ್ಚಿಮಾಭಿಮುಖವಾಗಿ ಚಲಿಸಿ ಸ.ನಂ. 276, 
298, 300, 302, 308ರ ದಕ್ಷಿಣ ಗಡಿಯಲ್ಲಿ ಮುಂದುವರೆದು ಸ.ನಂ. 196ರ ನೈರುತ್ಯ ಮೂಲೆಗೆ ಬಂದು ಸೇರುತ್ತದೆ. ಮುಂದುವರೆದು ಸ.ನಂ. 198ರ 
ಪೂರ್ವಗಡಿಯಲ್ಲಿ ದಕ್ಷಿಣಾಭಿಮುಖವಾಗಿ ಮುಂದುವರೆದು ಸ.ನಂ 198ರ ದಕ್ಷಿಣ ಗಡಿ ಮುಖಾಂತರ ಚಲಿಸಿ ಸ.ನಂ. 199ರ ಆಗ್ನೇಯ ಮೂಲೆ ಮತ್ತು 
ಬಲ್ಲೇನಹಳ್ಳಿಗೆ ಹೋಗುವ ರಸ್ತೆಗೆ ಬಂದು ತಲುಪುತ್ತದೆ. ನಂತರ ಪಶ್ಚಿಮಾಭಿಮುಖವಾಗಿ ಸ.ನಂ. 199ರ ದಕ್ಷಿಣ ಗಡಿಯ ಮುಖಾಂತರ ಚಲಿಸಿ ಹಾಗೂ 
ಸ.ನಂ. 293, 294ರ ಪೂರ್ವ ಹಾಗೂ ಸ.ನಂ.295 ಪಶ್ಚಿಮದ ಗಡಿಗಳಲ್ಲಿ ಚಲಿಸಿ ಹೆಚ್‌.ಡಿ.ಕೋಟೆ-ಹುಣಸೂರು ಜಿಲ್ಲಾ ಮುಖ್ಯ ರಸ್ತೆ ಹಾಗೂ 
ಗೋವಿಂದನಹಳ್ಳಿ ಗ್ರಾಮ ಗಡಿಯ ಆಗ್ನೇಯ ಮೂಲೆಗೆ ಬಂದು ತಲುಪುತ್ತದೆ. ನಂತರ ಪಶ್ಚಿಮಾಭಿಮುಖವಾಗಿ ಮುಂದುವರೆದು ಗೋವಿಂದನಹಳ್ಳಿ ಗ್ರಾಮದ 
ಸ.ನಂ. 21,43,22,24,25,26,28,29,30,33,34,55 ಮತ್ತು ಸ.ನಂ. 53ರ ದಕ್ಷಿಣ ಗಡಿಯಲ್ಲಿ ಸಾಗಿ ಲಕ್ಷ್ಮಣತೀರ್ಥ ನದಿಯನ್ನು ದಾಟಿ ನದಿಯ ಪಶ್ಚಿಮ 
ಗಡಿಯ ಮೂಲಕ ಉತ್ತರಕ್ಕೆ ಮುಂದುವರೆದು ರಾಮೇನಹಳ್ಳಿ ಗ್ರಾಮದ ಸ.ನಂ. 26ರ ನೈರುತ್ಯ ಮೂಲೆ ಸೇರುತ್ತದೆ. ನಂತರ ಮುಂದುವರೆದು 
ಸ.ನಂ. 26,27,37,38,39 ಮತ್ತು 43ರ ಬಳಿ ಇರುವ ಚನ್ನಸೋಗೆ ರಸ್ತೆಯನ್ನು ದಾಟಿ ಸ.ನಂ. 41, 40ರ ದಕ್ಷಿಣದ ಗಡಿ ಹಾದು 46 (ಕೆರೆ)ರ ಪಶ್ಚಿಮ 
ಗಡಿಯಲ್ಲಿ ಉತ್ತರಾಭಿಮುಖವಾಗಿ ಮುಂದುವರೆದು ರಾಮೇನಹಳ್ಳಿ ಮತ್ತು ನಿಲುವಾಗಿಲು ಗ್ರಾಮದ ಗಡಿಗಳು ಸಂಧಿಸುವ ಬಿಂದುವನ್ನು ಸೇರುತ್ತದೆ. ನಂತರ 
ಮುಂದುವರೆದು ನೀಲುವಾಗಿಲು ಗ್ರಾಮದ ಸ.ನಂ. 68,69,70ರ ಪಶ್ಚಿಮ-ಉತ್ತರದ ಗಡಿಯಲ್ಲಿ ಚಲಿಸಿ ಬ೦ಟ್ವಾಳ-ಮೈಸೂರು ರಾಷ್ಟ್ರೀಯ ಹೆದ್ದಾರಿಗೆ ಬಂದು 
ತಲುಪುತ್ತದೆ. ನಂತರ ರಾಷ್ಟ್ರೀಯ ಹೆದ್ದಾರಿ ದಾಟಿ ನಿಲುವಾಗಿಲು ಕಾವಲ್‌ ಗ್ರಾಮದ ಸ.ನಂ. 35, 38ರ ಪಶ್ಚಿಮ ಗಡಿಯ ಮೂಲಕ ಉತ್ತರಕ್ಕೆ ಸಾಗಿ ಸ.ನಂ. 
40. 46ರ ಉತ್ತರದ ಗಡಿ ಮೂಲಕ ಹಾದು ಸ.ನಂ. 46ರ ಈಶಾನ್ಯ ಮೂಲೆ ಸೇರುತ್ತದೆ. ನಂತರ ಉತ್ತರಾಭಿಮುಖವಾಗಿ ಮುಂದುವರೆದು, ಕಲ್ಕುಣಿಕೆ 
ಗ್ರಾಮದ ಸ.ನಂ. 157ರ ಪಶ್ಚಿಮ ಗಡಿ ಮೂಲಕ ಉತ್ತರಕ್ಕೆ ಸಾಗಿ ಸ.ನಂ. 158, 159, 160ರ ಉತ್ತರದ ಗಡಿಯಲ್ಲಿ ಪೂರ್ವಾಭಿಮುಖವಾಗಿ ಮುಂದುವರೆದು 
ಬೆಳತೂರು ಗ್ರಾಮದ ಸ.ನಂ. 102ರ ನೈರುತ್ಯ ಮೂಲೆಗೆ ಸೇರುತ್ತದೆ. ಮುಂದುವರೆದು, ಬೆಳತೂರು ಗ್ರಾಮದ ಸ.ನಂ. 102, 103, 101, 108, 111, 113ರ 
ಪಶ್ಚಿಮ ಗಡಿ ಮೂಲಕ ಉತ್ತರಾಭಿಮುಖವಾಗಿ ಮುಂದುವರೆದು, ಸ.ನಂ.113ರ ವಾಯವ್ಯ ಮೂಲೆ ತಲುಪುತ್ತದೆ. ನಂತರ ಪೂರ್ವಾಭಿಮುಖವಾಗಿ 
ಮುಂದುವರೆದು ಸನಂ. 114, 16, 117ರ ಉತ್ತರ ಗಡಿಯಲ್ಲಿ ಚಲಿಸಿ ಸನಂ. 118ರ ನೈರುತ್ಯ ಮೂಲೆ ಸೇರಿ ನಂತರ ಮುಂದುವರೆದು 
ಸ.ನಂ.118,120,121,122ರ ಪಶ್ಚಿಮ ಗಡಿಯಲ್ಲಿ ಮುಂದುವರೆದು ಸ.ನಂ. 122ರ ವಾಯುವ್ಯ ಮೂಲೆಗೆ ತಲುಪುತ್ತದೆ. ನಂತರ ಪೂರ್ವಾಭಿಮುಖವಾಗಿ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೫, ೨೦೧೬ ೩೨೪೯ 





ಮುಂದುವರೆದು, ಸ.ನಂ. 122, 123,124, 125ರ ಉತ್ತರ ಗಡಿಯಲ್ಲಿ ಸಾಗಿ ಸ.ನಂ. 125ರ ಈಶಾನ್ಯ ಮೂಲೆ ತಲುಪುತ್ತದೆ. ಮುಂದುವರೆದು 
ಸ.ನಂ.2,3,4,5,6ರ ಪಶ್ಚಿಮ ಗಡಿಯಲ್ಲಿ ಉತ್ತರಾಭಿಮುಖವಾಗಿ ಚಲಿಸಿ ಸ.ನಂ. 6ರ ವಾಯವ್ಯ ಮೂಲೆ ಸೇರುತ್ತದೆ. ನಂತರ ಪೂರ್ವಾಭಿಮುಖವಾಗಿ 
ಮುಂದುವರೆದು ಸ.೦. 6,7,8,10,14ರ ಉತ್ತರ ಗಡಿಯಲ್ಲಿ ಚಲಿಸಿ ಸ.ನಂ. 14ರ ಆಗ್ನೇಯ ಮೂಲೆ ಸೇರಿ ಪಶ್ಚಿಮಾಭಿಮುಖವಾಗಿ ಮುಂದುವರೆದು 
ಸ.ನಂ. 14ರ ದಕ್ಷಿಣ ಗಡಿಯಲ್ಲಿ ಸಾಗಿ ಸ.ನಂ. 11ರ ಈಶಾನ್ಯ ಮೂಲೆ ಸೇರುತ್ತದೆ. ನಂತರ ದಕ್ಷಿಣಾಭಿಮುಖವಾಗಿ ಚಲಿಸಿ ಸ.ನಂ. 11ರ ಆಗ್ನೇಯ ಮೂಲೆ 
ತಲುಪಿ ನಂತರ ಪೂರ್ವಕ್ಕೆ ಚಲಿಸಿ ಸ.ನಂ. 12, 13, 32, 31ರ ಉತ್ತರ ಗಡಿಯಲ್ಲಿ ಮುಂದುವರೆದು ಸ.ನಂ. 30ರ ನೈರುತ್ಯ ಮೂಲೆ ತಲುಪಿ 
ಉತ್ತರಾಭಿಮುಖವಾಗಿ ಸಾಗಿ ಹುಣಸೂರು ಕೆ.ಆರ್‌.ನಗರ ಜಿಲ್ಲಾ ಮುಖ್ಯ ರಸ್ತೆ ದಾಟಿಕೊಂಡು ಸ.ನಂ.28,27,23,22,21ರ ಉತ್ತರ ಭಾಗದ ಲಕ್ಷ್ಮಣತೀರ್ಥ 
ನದಿಗೆ ಬಂದು ಸೇರುತ್ತದೆ. ನಂತರ ಪೂರ್ವಾಭಿಮುಖವಾಗಿ ಮುಂದುವರೆದು ಲಕ್ಷ್ಮಣತೀರ್ಥ ನದಿಯ ಹಾಗೂ ಕಿರಜಾಜಿ ಗ್ರಾಮದ ಉತ್ತರ ಮತ್ತು ಪೂರ್ವ 
ಗಡಿಯಲ್ಲಿ ಸಾಗಿ ಲಕ್ಷ್ಮಣತೀರ್ಥ ನದಿಯನ್ನು ದಾಟಿಕೊಂಡು ಮೂಕನಹಳ್ಳಿ ಗ್ರಾಮದ ಸ.ನಂ. 173ರ ಉತ್ತರದ ಗಡಿ ಬಂದು ತಲುಪುತ್ತದೆ. ನಂತರ ಸ.ನಂ. 
174, 32, 31, 30ರ ಉತ್ತರ ಗಡಿಯಲ್ಲಿ ಪೂರ್ವಾಭಿಮುಖವಾಗಿ ಚಲಿಸಿ ಸ.ನಂ. 30ರ ಈಶಾನ್ಯ ಮೂಲೆ ಸೇರುತ್ತದೆ. ನಂತರ ದಕ್ಷಿಣಾಭಿಮುಖವಾಗಿ ಚಲಿಸಿ 
ಸ.ನಂ. 30, 28, 27, 26, 25ರ ಪೂರ್ವಗಡಿಯಲ್ಲಿ ಸಾಗಿ ಸ.ನಂ. 24ರ ಈಶಾನ್ಯ ರಸ್ತೆ ಮೂಲೆ ಸೇರುತ್ತದೆ. ನಂತರ ಪೂರ್ವಾಭಿಮುಖವಾಗಿ 
ಮುಂದುವರೆದು ಸ.ನಂ. 10,9,7ರ ಉತ್ತರ ಗಡಿಯಲ್ಲಿ ಸಾಗಿ ಸ.ನಂ. 7ರ ಈಶಾನ್ಯ ಮೂಲೆ ತಲುಪುತ್ತದೆ. ನಂತರ ದಕ್ಷಿಣಾಭಿಮುಖವಾಗಿ ಮುಂದುವರೆದು 
ಸ.ನಂ. 7,6,4ರ ಹಾಗೂ ಬೀಜಗಾನಹಳ್ಳಿ ಗ್ರಾಮದ ಸ.ನಂ. 26, 27, 28ರ ಪೂರ್ವಗಡಿಯಲ್ಲಿ ಚಲಿಸಿ ಬಂಟ್ವಾಳ್‌- ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಹಾಗೂ 
ಬೀಜಗಾನಹಳ್ಳಿ ಗ್ರಾಮದ ಸ.ನಂ. 31ರ ಪ್ರಾರಂಭವಾದ ಬಿಂದುವಿನಲ್ಲಿ ಕೊನೆಗೊಳ್ಳುತ್ತದೆ. 


P.R.636 ನಾಗರಾಜ, 
50.50 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ. 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಗ್ರಾಅಪ 190 ಕೆಎಸ್‌ಎಸ್‌ 2015, ಬೆ೦ಗಳೂರು, ದಿನಾಂಕ: 22-06-2016. 


ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಗ್ರಾಅಪ 110 ಕೆಎಸ್‌ಎಸ್‌ 2015, ದಿನಾ೦ಕ: 05-12-2015ರಲ್ಲಿ ಸಹಾಯಕ ನಿರ್ದೇಶಕರು 
(ಗ್ರಾಮೀಣ ಉದ್ಯೋಗ) ವೃಂದದಲ್ಲಿ ದಿನಾಂಕ: 31-03-2015ರಲ್ಲಿ ಇದ್ದಂತೆ ಅಂತಿಮ ಜೇಷ್ಠತಾ ಪಟ್ಟಿಯಲ್ಲಿ ಶ್ರೀ ಟಿ. ಮುರಡಯ್ಯ, ಸಹಾಯಕ ನಿರ್ದೇಶಕರು 
(ಗ್ರಾಮೀಣ ಉದ್ಯೋಗ) ಇವರ ಜೇಷ್ಠತಾ ಕ್ರಮ ಸಂಖ್ಯೆ 77 ಕ್ಕೆ ಕ್ರಮ ಸಂಖ್ಯೆ “41ಎ” ಎಂದು ತಾತ್ಕಾಲಿಕವಾಗಿ ಪ್ರಕಟಿಸಲಾಗಿದೆ. 

ಸಹಾಯಕ ನಿದೇರ್ಶಕರು (ಗ್ರಾಮೀಣ ಉದ್ಯೋಗ) ವೃಂದದಲ್ಲಿ ದಿನಾಂಕ: 31-03-2015 ರಲ್ಲಿ ಇದ್ದಂತೆ ಈ ಕರಡು ಜೇಷ್ಠತೆಯನ್ನು 

ಕಟಿಸಲಾಗಿದೆ. ತಾತ್ಕಾಲಿಕ ಜೇಷ್ಠತೆಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖಾ ವೆಬ್‌ಸೈಟ್‌ನಲ್ಲಿ ಎಲ್ಲರ ಗಮನಕ್ಕಾಗಿ ಪ್ರಕಟಿಸಲಾಗಿದೆ. 
ದರಿ ಜೇಷ್ಠತಾ ಪಟ್ಟ ಬಗ್ಗೆ ಸಲಹೆ/ಆಕ್ಷೇಪಣೆಗಳು ಏನಾದರೂ ಇದ್ದಲ್ಲಿ, ಸಂಬಂಧಪಟ್ಟ ಅಧಿಕಾರಿಗಳು ಲಿಖಿತ ಮೂಲಕ ಈ ಅಧಿಸೂಚನೆಯಲ್ಲಿ 
ಪ್ರಕಟಿಸಲಾದ ದಿನಾಂಕದಿಂದ 15 ದಿನಗಳೊಳಗಾಗಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ, 
ಬಹುಮಹಡಿಗಳ ಕಟ್ಟಡ, ಬೆ೦ಗಳೂರು ಇವರಿಗೆ ಸಲ್ಲಿಸತಕ್ಕದ್ದು. ಸದರಿ ಕಾಲಮಿತಿಯೊಳಗೆ ಸ್ವೀಕರಿಸುವ ಸಲಹೆ/ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದು. 

ಈ ಅಧಿಸೂಚನೆಯು ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯಲ್ಲಿ ಪ್ರಸ್ತುತ ಬಾಕಿ ಇರುವ ಅರ್ಜಿ ಸಂಖ್ಯೆ: 6801-5/2011 ಮತ್ತು ಮಾನ್ಯ ಉಚ್ಛ 
ನ್ಯಾಯಾಲಯದ ಧಾರವಾಡ ಪೀಠದಲ್ಲಿ ದಾಖಲಿಸಿರುವ ರಿಟ್‌ ಅರ್ಜಿ ಸಂಖ್ಯೆ 103129-103515/2014 ಹಾಗೂ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿ 
ಅರ್ಜಿ ಸಂಖ್ಯೆ 2123-2168/2014 ಹಾಗೂ ನ್ಯಾಯಾಲಯಗಳಲ್ಲಿ ದಾಖಲಾಗಿರುವ ಇತರೆ ದಾವೆಗಳ ಅಂತಿಮ ತೀರ್ಪಿಗೆ ಒಳಪಟ್ಟಿರುತ್ತದೆ. 


2 (EL 


1 


P.R.637 ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
5೦.100 ಎಸ್‌. ರಂಗನಗೌಡ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, (ಸೇ.ಬಿ.೬ಸಿ) 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂ.ರಾಜ್‌ ಇಲಾಖೆ. 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಇ 155 ರಾಲೆಪ 2016, ಬೆ೦ಗಳೂರು, ದಿನಾಂಕ:12.7.2016. 


ವಿಷಯ: ದಿನಾಂಕ: 1.1.2016ರಲ್ಲಿದ್ದಂತೆ ಕರ್ನಾಟಕ ರಾಜ್ಯ ಲೆಕ್ಕಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯ ಜಂಟಿ ನಿಯಂತ್ರಕರ/ಜಂಟಿ 
ನಿರ್ದೇಶಕರ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ಪ್ರಕಟಿಸುವ ಬಗ್ಗೆ. 


ಉಲ್ಲೇಖ: |) ಸರ್ಕಾರದ ಆದೇಶ ಸಂಖ್ಯೆ:ಆಇ 41 ರಾಲೆಪ 2015, ದಿನಾಂಕ: 15.5.2015. 
2) ಪ್ರಧಾನ ನಿರ್ದೇಶಕರು, ಕರ್ನಾಟಕ ರಾಜ್ಯ ಲೆಕ್ಕಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ ಇವರ ಪತ್ರ ಸಂಖ್ಯೆ ಸಿಎಸ್‌ಎ 2 
ಎಸ್‌ಎಂಎಸ್‌ 2016/230, ದಿನಾಂಕ: 26.4.2016 ಮತ್ತು 13.5.2016. 


ಕರ್ನಾಟಕ ರಾಜ್ಯ ಲೆಕ್ಕಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಾವಳಿಯನ್ವಯ ಕರ್ನಾಟಕ ರಾಜ್ಯ 
ಲೆಕ್ಕಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯ ಅಪರ ನಿಯಂತ್ರಕರು, ಜಂಟಿ ನಿಯಂತ್ರಕರು ಮತ್ತು ಉಪ ನಿಯಂತ್ರಕರುಗಳ ವೃಂದಗಳ ಹುದ್ದೆಗಳನ್ನು 
ಸಂಪೂರ್ಣವಾಗಿ ಜೇಷ್ಠತೆ ಮತ್ತು ಅರ್ಹತೆ ಆಧಾರದ ಮೇಲೆ ಕ್ರಮವಾಗಿ ಕರ್ನಾಟಕ ರಾಜ್ಯ ಲೆಕ್ಕಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯ ಸಹಾಯಕ 
ನಿಯಂತ್ರಕರು, ಉಪ ನಿಯಂತ್ರಕರು ಮತ್ತು ಜಂಟಿ ನಿಯಂತ್ರಕರುಗಳ ವೃಂದದ ಅಧಿಕಾರಿಗಳಿಗೆ ಬಡ್ತಿ ನೀಡಿ ತುಂಬಬೇಕಾಗಿರುತ್ತದೆ. 


೩೨೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೫, ೨೦೧೬ ಭಾಗ ೩ 





ಉಲ್ಲೇಖ (1ರ ದಿ:15.5.2015ರ ಆದೇಶದಲ್ಲಿ ಕರ್ನಾಟಕ ರಾಜ್ಯ ಲೆಕ್ಕಪಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯ ಜಂಟಿ ನಿಯಂತ್ರಕರ ಅಂತಿಮ 
ಜೇಷ್ಠತಾ ಪಟ್ಟಿಯನ್ನು ದಿ:1.1.2015 ರಲ್ಲಿದ್ದಂತೆ ಪ್ರಕಟಿಸಲಾಗಿತ್ತು. ಉಲ್ಲೇಖ (2)ರ ದಿ:26.4.2016ರ ಪತ್ರದಲ್ಲಿ ಪ್ರಧಾನ ನಿರ್ದೇಶಕರು, ಕರ್ನಾಟಕ ರಾಜ್ಯ 
ಲೆಕ್ಕಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ ಇವರು ದಿ:1.1.2016ರಲ್ಲಿದ್ದ೦ತೆ ಜಂಟಿ ನಿಯಂತ್ರಕರ ಜೇಷ್ಟತಾ ಪಟ್ಟಿಯನ್ನು ಪ್ರಕಟಿಸುವಂತೆ ಕೋರಿರುತ್ತಾರೆ. 

ಕರ್ನಾಟಕ ರಾಜ್ಯ ಲೆಕ್ಕಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯ ಉಪ ನಿಯಂತ್ರಕರುಗಳಿಗೆ ಜ೦ಟಿ ನಿಯಂತ್ರಕರ ವೃಂದಕ್ಕೆ ಅಧಿಸೂಚನೆ 
ಸಂಖ್ಯೆ:ಆಇ 25 ರಾಲೆಪ 2015, ದಿನಾಂಕ:26.2.2015ರಲ್ಲಿ ಮುಂಬಡ್ತಿ ನೀಡಲಾಗಿದ್ದು, ಸದರಿ ಪದೋನ್ನತಿಗಳನ್ನು ಒಳಗೊಂಡಂತೆ 
ದಿನಾಂಕ: 1.1.2016 ರಲ್ಲಿದ್ದಂತೆ ಕರ್ನಾಟಕ ರಾಜ್ಯ ಲೆಕ್ಕಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯ ಜಂಟಿ ನಿಯಂತ್ರಕರ/ಜಂಟಿ ನಿರ್ದೇಶಕರ ವೃಂದದ 
ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ಈ ಅಧಿಸೂಚನೆಗೆ ಲಗತ್ತಿಸಿರುವ ಅನುಬ೦ಧದಲ್ಲಿ ಲಗತ್ತಿಸಿ ಪ್ರಕಟಿಸಲಾಗಿದೆ. 

ಅನುಬಂಧದಲ್ಲಿ ನಿಗಧಿಪಡಿಸಲು ಉದ್ದೇಶಿಸಿರುವ ಕರ್ನಾಟಕ ರಾಜ್ಯ ಲೆಕ್ಕಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯ ಜಂಟಿ ನಿಯಂತ್ರಕರ 
ಪೂರ್ವಾಭಾವಿ ಜೇಷ್ಠತಾ ಪಟ್ಟ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಇತರೆ ಸೇವಾ ವಿಷಯಗಳ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ. ಭಾದಿತರಾದ 
ಅಧಿಕಾರಿಗಳು ಆಕ್ಷೇಪಣೆಗಳನ್ನು ಲಿಖಿತ ಮೂಲಕ ಈ ಅಧಿಸೂಚನೆ ಪ್ರಕಟಿಸಲಾದ ದಿನಾಂಕದಿಂದ 30 ದಿನಗಳೊಳಗಾಗಿ ಸರ್ಕಾರದ ಅಪರ ಮುಖ್ಯ 
ಕಾರ್ಯದರ್ಶಿ, ಆರ್ಥಿಕ ಇಲಾಖೆ, ವಿಧಾನಸೌಧ, ಬೆ೦ಗಳೂರು ಇವರಿಗೆ ಸಲ್ಲಿಸತಕ್ಕದ್ದು. ನಂತರ ಸ್ವೀಕರಿಸಿದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ. ಶಶಿಧರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ. (ಆಡಳಿತ & ಮುಂಗಡ) 
ದಿನಾಂಕ: 01-01-2016 ರಲಿದ್ದಂತೆ ಕರ್ನಾಟಕ ರಾಜ್ಯ ಲೆಕ್ಕಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯ ಜಂಟಿ ನಿಯಂತ್ರಕರ/ಜಂಟಿ ನಿರ್ದೇಶಕರ ವೃಂದದ 


ಗ್‌ 



















































































ಅಧಿಕಾರಿಗಳ ಕರಡು ಜೇಷ್ಠತಾ ಪಟ್ಟ. 
ಡ್‌ ಅಧಿಕಾರಿಯ ಹೆಸರು (ಶ್ರೀಮತಿ/ಶ್ರೀ) ಹುಟ್ಟಿದ ದಿನಾಂಕ ಕೆಲಸಕ್ಕೆ ಸೇರಿದ ದಿನಾಂಕ ಹಾ ನ ಪ 
1. ಹೆಚ್‌. ಜರೀನಾ ಬೇಗಂ 01-02-1960 18-09-1984 01-07-2002 
02-01-1992 
2, ಎಂ. ಕಿಟ್ಟಾನಾಯಕ್‌ 01-06-1956 25-07-1991 02-12-2002 
3. ಎಂ.ಎಸ್‌. ಜಯರಾಂ 20-05-1959 23-06-1993 23-02-2004 
4. ಬಿ.ಎಸ್‌. ಸಿದ್ಧರಾಜಮ್ಮ 22-10-1958 17-07-1993 24-10-2007 
5. ಎಸ್‌.ಎಂ. ರಾಮಪ್ರಸಾದ್‌ 16-05-1908 05-04-1997 28-09-2007 
6 ಅಜಿತ್‌ ಕುಮಾರ್‌ ಎಸ್‌. ಹೆಗ್ಡೆ 01-07-1966 03-04-1997 01-10-2007 
7. ಸುಬಾಷ್‌ ಬಿ. ತುಗಾವೆ 3-6-1958 15-06-1983 28-09-2007 
04-04-1997 
8. ನಿಮ್ಮಿ ಹೆಗ್ಡೆ 10-12-1959 15-07-1985 31-12-2008 
31-03-1997 
9. ಕೃಷ್ಣ ಎನ್‌. ಬುಗಟ್ಕಾಗೋಳ್‌ 22-05-1971 03-04-1997 17-12-2008 
10. ಎನ್‌. ಮುರಳಿ 24-02-1969 31-03-1997 26-12-2008 
11. ಎಸ್‌. ರಾಜಶ್ರೀ 07-10-1969 07-07-1997 31-12-2008 
12. ಪಿ. ಉಷಾ 14-05-1964 28-05-1988 05-02-2009 
31-03-1997 
13. ಎಸ್‌.ಎನ್‌. ಚಂದಶೇಖರ್‌ 10-09-1959 13-05-1985 01-01-2009 
27-03-1997 
14. ಹೆಚ್‌.ಎಸ್‌. ಚುಂಚೇಗೌಡ 06-04-1960 24-03-1997 05-01-2009 
15. ಆರ್‌. ಗೋವಿಂದರಾಜು 13-08-1963 03-02-1987 17-12-2008 
31-03-1997 
16. ಡಾ| ಹೆಚ್‌.ಎಂ. ನಟರಾಜ್‌ 25-02-1958 29-03-1997 07-01-2009 
17. ಬಿ.ಜಿ. ಇಂದಿರಮ್ಮ 21-07-1969 07-03-1994 17-12-2008 
27-03-1997 
18. ಡಾ॥ ಟಿ. ವೇಣುಗೋಪಾಲ ರೆಡ್ಡಿ 01-07-1963 04-04-1997 17-12-2008 
19. ಶ್ರೀನಿವಾಸ ಗೌಡ 04-01-1960 04-04-1997 02-01-2009 

















































































































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೫, ೨೦೧೬ ೩೨೫೧ 
. ಅಧಿಕಾರಿಯ ಹೆಸರು (ಶ್ರೀಮತಿ/ಶ್ರೀ) ಹುಟ್ಟಿದ ದಿನಾಂಕ ಕೆಲಸಕ್ಕೆ ಸೇರಿದ ದಿನಾಂಕ | ಹೌಡೆಗೆ i ನ 
20. | ಡಾ| ಸಿದ್ಧರಾಜು 11-01-1965 27-03-1997 07-03-2009 
21. | ಮಹದೇವ್‌ 01-06-1967 02-04-1997 17-12-2008 
22. | ಕುಪ್ಪೂರ ಲಿಂಗಯ್ಯ 06-07-1970 27-03-1997 04-11-2009 
23. | ಎ.ಎನ್‌. ರಾಮ್‌ದಾಸ್‌ 21-07-1958 14-07-1997 05-01-2009 
24. | ನಾಗರಾಜ್‌ ಶೇರೇಗಾರ್‌ 13-08-1969 04-04-1997 17-04-2009 
25. | ಲಲಿತ ಸಿ. ಲಮಾಣಿ 25-02-1967 11-07-1997 06-02-2009 
26. |ಸಿ.ಎ. ಶಿವಪ್ಪ 20-05-1961 02-04-1997 22-12-2008 
27. | ಡಾ| ಜೆ.ವಿ. ನಂದನ್‌ ಕುಮಾರ್‌ 16-07-1962 28-04-1994 17-12-2008 

03-04-1997 
28. | ದಿವಾಕರ್‌ ಎಸ್‌. ಶರಣಪ್ಪ 15-06-1960 04-04-1997 18-02-2009 
29. | ಕೆ.ಎನ್‌. ಗಂಗಾಧರ್‌ 20-06-1966 04-04-1997 01-01-2009 
30. | ಕೆ.ಎಸ್‌. ಶಶಿಧರ್‌ 13-03-1961 14-02-1994 17-12-2008 

27-03-1997 
31 | ಕಮಲಾಪುರ್‌ಕರ್‌ ರವಿ 10-07-1959 27-11-1993 02-06-2012 
32. | ಎ. ಲೋಕೇಶ್‌ 23-02-1968 24-10-1996 05-06-2012 
33. | ಎಂ.ಪಿ. ಅನಿತಾ 16-03-1975 19-07-1999 27-02-2015 
34. | ಎಂ.ವಿ. ವಿಜಯಲಕ್ಷ್ಮಿ 11-06-1973 15-07-1999 05-03-2015 
35. | ಎಂ.ಮುನಿವೀರಪ್ಪ 20-03-1970 15-07-1999 27-02-2015 
36. | ದೇವೇಂದ್ರಪ್ಪ ಜಿ. ಬಬ್ಲಿ 02-03-1956 18-06-1979 26-02-2015 
37. | ಸಿ.ಜಿ. ವಸುಂದರಾದೇವಿ 02-08-1956 01-04-1977 26-02-2015 
38. | ಡಿ. ಕನಕರಾಜ 15-06-1972 03-05-2006 27-02-2015 (ಪೂ) 
39. . | ಎ. ಖಾದರ್‌ ಪಾಶಾ 03-06-1966 10-05-2006 28-02-2015 (ಅ) 
P.R.638 ಜಿ.ಶಶಿಧರ್‌, 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ. (ಆಡಳಿತ & ಮುಂಗಡ) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಇ 154 ರಾಲೆಪ 2016, ಬೆ೦ಗಳೂರು, ದಿನಾಂಕ:8.7.2016. 


ವಿಷಯ: ದಿನಾಂಕ: 1.1.2016ರಲ್ಲಿದ್ದಂತೆ ಕರ್ನಾಟಕ ರಾಜ್ಯ ಲೆಕ್ಕಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯ ಉಪ 
ನಿಯಂತ್ರಕರ/ಹಿರಿಯ ಉಪ ನಿರ್ದೇಶಕರ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ಪ್ರಕಟಿಸುವ ಬಗ್ಗೆ. 


ಉಲ್ಲೇಖ: ಸರ್ಕಾರದ ಆದೇಶ ಸಂಖ್ಯೆ: ಆಇ 41 ರಾಲೆಪ 2015, ದಿನಾಂಕ: 15.5.2015. 
2) ಪ್ರಧಾನ ನಿರ್ದೇಶಕರು, ಕರ್ನಾಟಕ ರಾಜ್ಯ ಲೆಕ್ಕಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ ಇವರ ಪತ್ರ ಸಂಖ್ಯೆ: ಸಿಎಸ್‌ಎ 
2 ಎಸ್‌ಎಂಎಸ್‌ 2016/230, ದಿನಾಂಕ: 26.4.2016 ಮತ್ತು 13.5.2016. 


ಕರ್ನಾಟಕ ರಾಜ್ಯ ಲೆಕ್ಕಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಾವಳಿಯನ್ವಯ ಕರ್ನಾಟಕ ರಾಜ್ಯ 
ಲೆಕ್ಕಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯ ಅಪರ ನಿಯಂತ್ರಕರು, ಜಂಟಿ ನಿಯಂತ್ರಕರು ಮತ್ತು ಉಪ ನಿಯಂತ್ರಕರುಗಳ ವೃಂದಗಳ ಹುದ್ದೆಗಳನ್ನು 
ಸಂಪೂರ್ಣವಾಗಿ ಜೇಷ್ಠತೆ ಮತ್ತು ಅರ್ಹತೆ ಆಧಾರದ ಮೇಲೆ ಕ್ರಮವಾಗಿ ಕರ್ನಾಟಕ ರಾಜ್ಯ ಲೆಕ್ಕಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯ ಸಹಾಯಕ 
ನಿಯಂತ್ರಕರು, ಉಪ ನಿಯಂತ್ರಕರು ಮತ್ತು ಜಂಟಿ ನಿಯಂತ್ರಕರುಗಳ ವೃಂದದ ಅಧಿಕಾರಿಗಳಿಗೆ ಬಡ್ತಿ ನೀಡಿ ತುಂಬಬೇಕಾಗಿರುತ್ತದೆ. 

ಉಲ್ಲೇಖ (1ರ ದಿ:15.5.2015ರ ಆದೇಶದಲ್ಲಿ ಕರ್ನಾಟಕ ರಾಜ್ಯ ಲೆಕ್ಕಪಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯ ಉಪ ನಿಯಂತ್ರಕರ ಅಂತಿಮ 
ಜೇಷ್ಠತಾ ಪಟ್ಟಿಯನ್ನು ದಿ:1.1.2015 ರಲ್ಲಿದ್ದಂತೆ ಪ್ರಕಟಿಸಲಾಗಿತ್ತು. ಉಲ್ಲೇಖ (2)ರ ದಿ:26.4.2016ರ ಪತ್ರದಲ್ಲಿ ಪ್ರಧಾನ ನಿರ್ದೇಶಕರು, ಕರ್ನಾಟಕ ರಾಜ್ಯ 
ಲೆಕ್ಕಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ ಇವರು ದಿ:112016ರಲ್ಲಿದ್ದಂತೆ ಉಪ ನಿಯಂತ್ರಕರ ಜೇಷ್ಟತಾ ಪಟ್ಟಿಯನ್ನು ಪ್ರಕಟಿಸುವಂತೆ ಕೋರಿರುತ್ತಾರೆ. 

ಕರ್ನಾಟಕ ರಾಜ್ಯ ಲೆಕ್ಕಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯ ಸಹಾಯಕ ನಿಯಂತ್ರಕರುಗಳಿಗೆ ಉಪ ನಿಯಂತ್ರಕರ ವೃಂದಕ್ಕೆ ಅಧಿಸೂಚನೆ 
ಸಂಖ್ಯೆ: ಆಇ 246 ರಾಲೆಪ 2015, ದಿನಾಂಕ:28.8.2015ರಲ್ಲಿ ಮುಂಬಡ್ತಿ ನೀಡಲಾಗಿದೆ ಹಾಗೂ ಶ್ರೀ ಡಿ.ಓ. ಕೃಷಸ್ಥಾಮಿ ಮತ್ತು ಶ್ರೀ ಶ್ರೀನಿವಾಸಮೂರ್ತಿ 
ಇವರುಗಳಿಗೆ ಉಪ ನಿಯಂತ್ರಕರ ಹುದ್ದೆಗೆ ಪೂರ್ವಾನ್ವಯವಾಗಿ ಮುಂಬಡ್ತಿ ನೀಡಿದ್ದು, ಸದರಿ ಪದೋನ್ನತಿಗಳನ್ನು ಒಳಗೊಂಡಂತೆ ದಿನಾಂಕ: 1.1.2016 


೩೨೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೫, ೨೦೧೬ ಭಾಗ ೩ 





ರಲ್ಲಿದ್ದಂತೆ ಕರ್ನಾಟಕ ರಾಜ್ಯ ಲೆಕ್ಕಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯ ಉಪ ನಿಯಂತ್ರಕರ/ಹಿರಿಯ ಉಪ ನಿರ್ದೇಶಕರ ವೃಂದದ ತಾತ್ಕಾಲಿಕ ಜೇಷ್ಟತಾ 
ಪಟ್ಟಿಯನ್ನು ಈ ಅಧಿಸೂಚನೆಗೆ ಲಗತ್ತಿಸಿರುವ ಅನುಬ೦ಧದಲ್ಲಿ ಲಗತ್ತಿಸಿ ಪ್ರಕಟಿಸಲಾಗಿದೆ. 

ಅನುಬಂಧದಲ್ಲಿ ನಿಗಧಿಪಡಿಸಲು ಉದ್ದೇಶಿಸಿರುವ ಕರ್ನಾಟಕ ರಾಜ್ಯ ಲೆಕ್ಕಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯ ಉಪ ನಿಯಂತ್ರಕರ 
ಪೂರ್ವಾಭಾವಿ ಜೇಷ್ಠತಾ ಪಟ್ಟಿ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಇತರೆ ಸೇವಾ ವಿಷಯಗಳ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಭಾದಿತರಾದ 
ಅಧಿಕಾರಿಗಳು ಆಕ್ಷೇಪಣೆಗಳನ್ನು ಲಿಖಿತ ಮೂಲಕ ಈ ಅಧಿಸೂಚನೆ ಪ್ರಕಟಿಸಲಾದ ದಿನಾಂಕದಿಂದ 30 ದಿನಗಳೊಳಗಾಗಿ ಸರ್ಕಾರದ ಅಪರ ಮುಖ್ಯ 
ಕಾರ್ಯದರ್ಶಿ, ಆರ್ಥಿಕ ಇಲಾಖೆ, ವಿಧಾನಸೌಧ, ಬೆಂಗಳೂರು ಇವರಿಗೆ ಸಲ್ಲಿಸತಕ್ಕದ್ದು. ನಂತರ ಸ್ವೀಕರಿಸಿದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಶಶಿಧರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ. (ಆಡಳಿತ & ಮುಂಗಡ) 


ದಿನಾಂಕ: 01-01-2016 ರಲ್ಲಿದ್ದಂತೆ ಕರ್ನಾಟಕ ರಾಜ್ಯ ಲೆಕ್ಕಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯ ಉಪ ನಿಯಂತ್ರಕರು/ಹಿರಿಯ ಉಪ ನಿರ್ದೇಶಕರ ವೃಂದದ 
ಅಧಿಕಾರಿಗಳ ಕರಡು ಜೇಷ್ಠತಾ ಪಟ್ಟ. 


































































































! ಇಷ್ಟ ಹುಟ್ಟಿದ ದಿನಾಂಕ ಕೆಲಸಕ್ಕೆ ಸೇರಿದ ದಿನಾಂಕ ಸ as Di 
೨ ೨ 
1 ಹೆಚ್‌.ಬಿ. ಹವಳಾನಾಯಕ್‌ 22-03-1957 16-11-1976 14-12-2009 
(ದಿ: 03.03.16 ರಂದು ನಿಧನ) 
2 ಟಿ. ಲಕ್ಷ್ಮಯ್ಯ 04-07-1958 18-02-1984 09-10-2009 
3 ಜಿ.ಪಿ. ರಘು 02-10-1970 29-04-2006 16-10-2009 
4 ಟಿ.ಎಸ್‌. ಹನುಮಂತೇಗೌಡ 18-06-1968 28-04-2006 28-08-2010 
5 ಸಿದ್ರಾಮೇಶ್ವರ ಉಕ್ಕಲಿ 09-02-1973 04-05-2006 02-06-2010 
6 ಕೆ. ಶ್ರೀಕಾಂತ್‌ ರಾವ್‌ 20-07-1966 06-05-2006 14-03-2011 
7 ಬಿ.ವಿ. ವಸಂತಕುಮಾರ್‌ 05-06-1906 08-05-2006 12-09-2011 
$ ಜಿ.ಎನ್‌. ಮಂಜುನಾಥಸ್ವಾಮಿ 15-04-1966 02-05-2006 21-11-2011 
9 ಆರ್‌. ರೇವಣ್ಣ 05-04-1970 05-05-2006 07-10-2011 
10 ಬಿ.ವಿ. ರೂಪಶ್ರೀ 02-02-1973 03-05-2006 12-09-2011 
1] ಸಂಗಪ್ಪ ಉಪಾಸೆ 05-06-1974 02-05-2006 15-03-2012 
12 ಷೇಕ್‌ ಲತೀಫ್‌ 29-05-1975 10-05-2006 12-03-2012 
13 ಎಸ್‌. ಮಹಾಂತೇಶ್‌ 17-06-1970 04-05-2006 02-03-2012 
14 ಬಿ.ಕೆ. ಗಂಗಾಧರ್‌ 16-05-1967 04-05-2006 11-07-2012 
22-09-1994 
15 ಶಾಂತವ್ವ ಬಿ.ಕಡಿ 01-06-1972 04-05-2006 16-04-2012 
16 ಮೊಹಮದ್‌ ಇಕ್ಬಾಲ್‌ ಎಂ. ಮಿರ್ಜಾ 01-06-1962 10-05-2006 02-04-2012 
17 ಎ. ಚನ್ನಪ್ಪ 01-06-1969 04-05-2006 02-03-2012 
18 ಮಿಲನ್‌ ಎಸ್‌. ಮುರಗೋಡ್‌ 09-10-1964 08-05-2006 02-03-2012 
19 ಎಂ.ಎ. ಸಪ್ನ 29-09-1966 04-05-2006 16-04-2012 
20 ಸಂಗೀತಾ ಗಜಾನನ ಭಟ್‌ 29-06-1974 08-05-2006 27-04-2012 
21 ಬನ್ನಪ್ಪ ಜೆ. ಗುಡಿಮನಿ 02-07-1971 06-05-2006 08-06-2012 
22 ಪಿ. ರವಿಕುಮಾರ್‌ 21-06-1974 05-05-2006 02-03-2012 
23 ಕೆ.ಬೀನಾ 08-05-1975 04-05-2006 09-04-2012 
24 ವೀರಗೌಡ ಪಾಟೀಲ್‌ 01-06-1973 11-05-2006 24-09-2012 
25 ಎನ್‌. ಸುಶೀಲಮ್ಮ 01-05-1974 03-05-2006 01-06-2012 
26 ಕೆ. ಹೆಚ್‌. ಓಂಕಾರಪ್ಪ 12-06-1969 03-05-2006 01-06-2012 
27 ಡಿ. ಕಂಬಣ್ಣ 01-06-1965 29-04-2006 07-03-2012 
28 ಎಸ್‌ ಲಾವಣ್ಯ 01-07-1972 11-05-2006 09-03-2012 
29 ಟಿ. ಆಂಜನೇಯ 01-06-1967 09-05-2006 24-09-2012 




















ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೫, ೨೦೧೬ 


೩೨೫೩ 






































































































































ತ ಭಾಷ ಹುಟ್ಟಿದ ದಿನಾಂಕ ಕೆಲಸಕ್ಕೆ ಸೇರಿದ ದಿನಾಂಕ | ಶಡೆ ಧಾರಣ ಮಾಡಿದ 
ಸಂಖ್ಯೆ (ಶ್ರೀಮತಿ/ಶ್ರೀ) ಆ ಈ ದಿನಾಂಕ 
30 ಬಿ. ಲಕ್ಷ್ಮೀಕಾಂತ್‌ 13-12-1974 29-04-2006 11-07-2012 
3] ಪಿ.ಎಲ್‌. ವೆಂಕಟೇಶ್‌ ಮೂರ್ತಿ 18-07-1961 31-05-2006 31-10-2012 
32 ಹೆಚ್‌.ಬಿ. ಪಾರ್ವತಿ 28-04-1972 28-04-2006 17-09-2012 
33 ಭಾರತಿ 04-04-1967 04-05-2006 25-09-2012 
34 ವರೂರ್‌ ಪುಷ್ಪ 22-07-1973 05-05-2006 17-01-2013 
35 ಗೀತಾ ಎನ್‌. ಯರೇಶೀಮಿ 22-07-1973 03-05-2006 21-09-2012 
36 ಎಸ್‌. ಮಂಜುಳ 22-06-1973 03-05-2006 17-09-2012 
37 ಚಂದ್ರಕಲಾ 20-09-1965 29-04-2006 17-09-2012 
38 ಟಿ.ಆರ್‌. ಶೋಭಾ 20-05-1973 04-05-2006 17-09-2012 
39 ರಾಮಪ್ಪ ಹಟ್ಟಿ 01-06-1960 10-05-2006 27-09-2012 
40 ಎಂ. ಸುನೀತಾ 12-08-1972 03-05-2006 21-09-2012 
41 ಚೊಹರಾ ಜಬೀನ್‌ 01-06-1972 02-05-2006 27-09-2012 
06-08-1994 
42 ಎಂ.ಹೆಚ್‌. ನಾಗೇಶ್‌ 15-06-1965 10-05-2006 28-09-2012 
43 ಸಿದ್ದಗಂಗಮ್ಮ 20-08-1973 29-04-2006 01-01-2013 
44 ಅರ್ಚನಾ ಬಿ, ಕಮಲಾನಾಭನ್‌ 26-09-1975 28-06-2006 01-10-2012 
45 ಸೋಮನಾಥ 01-05-1978 14-08-2006 30-10-2012 
46 ಶಿವಪುತ್ರ 02-06-1979 23-08-2006 28-09-2012 
47 ಜೆ. ಚೈತ್ರ 19-06-1979 14-08-2006 04-01-2013 
48 ಡಿ.ಓ. ಕೃಷ್ಣಸ್ವಾಮಿ 20-06-1961 28-04-1984 01-10-2012 
(ವಾಸ್ತವಿಕ ಬಡ್ತಿ ದಿನಾಂಕ) 
17-01-2014 
40 ಶ್ರೀನಿವಾಸಮೂರ್ತಿ 20-07-1959 11-05-1988 01-10-2012 
(ವಾಸ್ತವಿಕ ಬಡ್ತಿ ದಿನಾಂಕ) 
09-01-2015 
50 ಕೆ.ಎನ್‌. ಶಿವಲಿಂಗಪ್ಪ 19-06-1956 13-06-1977 04-03-2015 
51 ಬಿ. ಬಸವರಾಜು 23-07-1956 11-04-1084 01-04-2015 
೨2 ಸೋಮಶೇಖರ್‌ ಡಿ. ಹರ್ತಿ 11-05-1959 21-03-1989 29-04-2015 
53 ಎ.ಡಿ. ನಿಶ್ಚಿತ್‌ (ನೇನೇ) 20-07-1974 25-03-1999 02-02-2015 
30-06-2008 
54 ವೈ.ಬಿ. ಹೊನ್ನಲಿಂಗಪ್ಪ (ನೇನೇ) 09-01-1975 17-07-2008 07-05-2015 
55 ಕೆ. ಮಹದೇವ ನಾಯ್ಕ (ನೇನೇ) 01-06-1974 23-01-2004 13-03-2015 
03-07-2008 
56 ಡಿ. ವಾಸುದೇವ 16-12-1956 16-11-1981 16-11-2015 
57 ಹೆಚ್‌.ಸಿ. ಕೃಷಮೂರ್ತಿ 09-04-1957 07-12-1981 04-09-2015 
58 ನಮಿತ 16-05-1958 26-11-1081 01-09-2015 
59 ಡಿ.ಎಲ್‌. ಚಂದ್ರಶೇಖರ್‌ 28-04-1956 10-10-1977 28-08-2015 
60 ಬಿ. ಚಲುವರಾಜು 09-04-1956 22-09-1977 10-12-2015 
61 ಜಿ.ಆರ್‌. ಹಿರಿಯಣ್ಣಯ್ಯ 19-05-1957 28-10-1977 02-09-2015 
62 ಎಸ್‌. ಮೈಥಿಲಿ 10-06-1957 04-11-1977 24-09-2015 
63 ಎನ್‌.ಎಸ್‌. ಸಿದ್ದು 06-01-1957 18-11-1981 31-08-2015 
64 ಎಂ.ಜೆ. ಶಿವಸ್ವಾಮಿ 01-06-1959 09-05-1988 18-11-2015 
ಜಿ. ಶಶಿಧರ್‌, 
P.R.639 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಆರ್ಥಿಕ ಇಲಾಖೆ. (ಆಡಳಿತ & ಮುಂಗಡ) 


೩೨೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೫, ೨೦೧೬ ಭಾಗ ೩ 





ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿಗಳ ಕಾರ್ಯಾಲಯ, ಶಿವಮೊಗ್ಗ ಜಿಲ್ಲೆ 


ಅಧಿಸೂಚನೆ 
ಸಂ : ಎಂ.ಎ.ಜಿ(3) ಸಿ.ಆರ್‌.05/2015-16/49208, ದಿನಾಂಕ : 10-05-2016. 
ವಿಷಯ : ಶಿವಮೊಗ್ಗ ನಗರದ ಓ.ಟಿ. ರಸ್ತೆ, ಕೆ.ಆರ್‌.ಪುರಂ ರಸ್ತೆಗೆ, ಎಂ.ಕೆ.ಕೆ. ರಸ್ತೆ ಮತ್ತು ಗಾಂಧೀಬಜಾರ್‌ 


2ನೇ ಕ್ರಾಸ್‌ ರಸ್ತೆಗಳಲ್ಲಿ ದ್ವಿಚಕ್ರ ವಾಹನಗಳಿಗೆ ರಸ್ತೆ ಎರಡು ಬದಿಗಳಲ್ಲಿ ದಿನ ಬಿಟ್ಟು ದಿನ 
ಪಾರ್ಕಿಂಗ್‌ ವ್ಯವಸ್ಥೆಗೆ ಅಧಿಸೂಚನೆ ಹೊರಡಿಸುವ ಕುರಿತು. 
ಉಲ್ಲೇಖ : 1. ಪೊಲೀಸ್‌ ಸಬ್‌ಇನ್ಸ್‌ಪೆಕ್ಟರ್‌, ಪಶ್ಚಿಮ ಸಂಚಾರಿ ಪೊಲೀಸ್‌ ಠಾಣೆ, ಶಿವಮೊಗ್ಗ ಇವರ ಪತ್ರದ 

ಸಂಖ್ಯೆ : ಎ4/ಹಿಎಸ್‌/ಸಿಸಿ/65/2015, ದಿನಾಂಕ : 16-04-2015. 

2... ಪೊಲೀಸ್‌ ಅಧೀಕ್ಷಕರು, ಶಿವಮೊಗ್ಗ ಇವರ ಪತ್ರದ : ಸಿ/271ಡಿಸಿಆರ್‌ಬಿ/2015, ದಿನಾಂಕ : 
17-06-2015. 

3... ಪೊಲೀಸ್‌ ಅಧೀಕ್ಷಕರು, ಶಿವಮೊಗ್ಗ ಇವರ ಪತ್ರದ : ಸಿ/271ಡಿಸಿಆರ್‌ಬಿ/2015, ದಿನಾಂಕ : 
09-04-2016. 


ಪೊಲೀಸ್‌ ಅಧೀಕ್ಷಕರು, ಶಿವಮೊಗ್ಗ ರವರು, ಶಿವಮೊಗ್ಗ ನಗರವು ದಿನದಿಂದ ದಿನಕ್ಕೆ ವೇಗವಾಗಿ ಬೆಳೆಯುತ್ತಿದ್ದು, ವಾಹನ ಸಂಚಾರದ ದಟ್ಟಣೆ 
ಸಹ ತೀವ್ರವಾಗಿರುತ್ತದೆ. ನಗರದಲ್ಲಿ ವಾಹನಗಳ ಪಾರ್ಕಿಂಗ್‌ ವ್ಯವಸ್ಥೆ ಉಲ್ಬಣಿಸಿ, ವಾಹನ ಸವಾರರು ರಸ್ತೆಯ ಎರಡೂ ಬದಿಗಳಲ್ಲಿ ವಾಹನಗಳನ್ನು ನಿಲ್ಲಿಸಿ 
ಹೋಗುತ್ತಿದ್ದು, ಇದರಿಂದ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗಿ ಅಪಘಾತಗಳು ಸಹ ಸಂಭವಿಸುತ್ತಿರುತ್ತದೆ. ಶಿವಮೊಗ್ಗ ನಗರದ ವಾಣಿಜ್ಯ ಕೇಂದ್ರವಾದ 
ಗಾಂಧೀಬಜಾರ್‌, ಓಟಿ ರಸ್ತೆ, ಕೆ.ಆರ್‌.ಪುರಂ ರಸ್ತೆ, ಎಂ.ಕೆ.ಕೆ. ರಸ್ತೆಗಳಲ್ಲಿ ಬಟ್ಟೆ ಅಂಗಡಿಗಳು, ಬಂಗಾರದ ಅಂಗಡಿಗಳು, ತರಕಾರಿ ಅಂಗಡಿಗಳು, ಹಣ್ಣಿನ 
ವ್ಯಾಪಾರ ಹಾಗೂ ಇತರೆ ವ್ಯಾಪಾರ ವಹಿವಾಟುಗಳು ಹೆಚ್ಚಾಗಿ ನಡೆಯುತ್ತಿದ್ದು, ಇಲ್ಲಿ ವಾಹನ ಹಾಗೂ ಜನ ದಟ್ಟಣೆ ಹೆಚ್ಚಾಗುತ್ತಿರುವುದರಿಂದ, ಸುಗಮ 
ಸಂಚಾರ ದೃಷ್ಟಿಯಿಂದ ಮತ್ತು ಅಪಘಾತಗಳನ್ನು ತಡೆಗಟ್ಟುವ ದೃಷ್ಟಿಯಿಂದ ಈ ಕೆಳಕಂಡ ರಸ್ತೆಗಳಲ್ಲಿ ದ್ವಿಚಕ್ರ ವಾಹನಗಳಿಗೆ ರಸ್ತೆಯ ಎರಡು ಬದಿಯಲ್ಲಿ ದಿನ 
ಬಿಟ್ಟು ದಿನ ವಾಹನಗಳ ಪಾರ್ಕಿಂಗ್‌ ಕುರಿತು ಅಧಿಸೂಚನೆ ಹೊರಡಿಸಲು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಪ್ರಸ್ತಾವನೆಯ ಸಂಗಡ ಕಾರ್ಯಪಾಲಕ ಇಂಜಿನಿಯರ್‌, ಮಹಾನಗರ ಪಾಲಿಕೆ. ಶಿವಮೊಗ್ಗ ರವರ ದೃಢೀಕೃತ ನಕ್ಷೆಯನ್ನು ಪರಿಶೀಲಿಸಿದೆ. ದಿನಾಂಕ 
: 25-08-2015 ರಂದು ಸಂಜೆ 4-30ಕ್ಕೆ ಜಿಲ್ಲಾಧಿಕಾರಿಗಳ ಕಛೇರಿಯ ಸಭಾಂಗಣದಲ್ಲಿ ನಡೆದ ಟ್ರಾಫಿಕ್‌ ಸಮಸ್ಯೆಗಳ ಪರಿಶೀಲನಾ ಸಭೆಯಲ್ಲಿ ತೆಗೆದುಕೊಂಡ 
ತೀರ್ಮಾನದಂತೆ, ಸಾರ್ವಜನಿಕ ಹಿತದೃಷ್ಟಿಯಿಂದ ಹಾಗೂ ಸಂಚಾರ ವ್ಯವಸ್ಥೆ ಸುಗಮಗೊಳಿಸುವ ನಿಟ್ಟಿನಲ್ಲಿ ಮೋಟಾರು ವಾಹನ ಕಾಯ್ದೆ 1988 ಕಲಂ 117 
ಹಾಗೂ ಕರ್ನಾಟಕ ಪೊಲೀಸ್‌ ಕಾಯ್ದೆ 1963 ಕಲಂ 31-ಬಿ ಅನ್ವಯ ಅನುಸೂಚಿಯಲ್ಲಿ ನಮೂದಿಸಿರುವಂತೆ ವಾಹನ ನಿಲುಗಡೆಗೆ ಆದೇಶಿಸಿದೆ. 


1) 


2) 


3) 


4) 


ಅನುಸೂಚಿ 

ಓ.ಟಿ. ರಸ್ತೆ : ಅಮೀರ್‌ ಅಹಮ್ಮದ್‌ ಸರ್ಕಲ್‌ ನಿಂದ ಸೋನಿ ಷೋರೂಂ ವರೆಗೆ - ಎರಡು ಬದಿಯಲ್ಲಿ ದಿನ ಬಿಟ್ಟು ದಿನ ವಾಹನಗಳ 
ಪಾರ್ಕಿಂಗ್‌ ವ್ಯವಸ್ಥೆ. 

ಕೆ.ಆರ್‌.ಪುರಂ ರಸ್ತೆ : ಅಮೀರ್‌ ಅಹಮ್ಮದ್‌ ಸರ್ಕಲ್‌ ನಿಂದ ಜೀ ಷೋ ರೂಂ ರಸ್ತೆಯ ಎರಡು ಬದಿಯಲ್ಲಿ ದಿನ ಬಿಟ್ಟು ದಿನ ವಾಹನಗಳ 
ಪಾರ್ಕಿಂಗ್‌ ವ್ಯವಸ್ಥೆ. 

ಎಂ.ಕೆ.ಕೆ.ರಸ್ತೆ : ಅಮೀರ್‌ ಅಹಮ್ಮದ್‌ ಸರ್ಕಲ್‌ ನಿಂದ ಭರ್ಮಪ್ಪನಗರ ಸರ್ಕಲ್‌ ವರೆಗೆ ರಸ್ತೆಯ ಎರಡು ಬದಿಯಲ್ಲಿ ದಿನ ಬಿಟ್ಟು ದಿನ 
ವಾಹನಗಳ ಪಾರ್ಕಿಂಗ್‌ ವ್ಯವಸ್ಥೆ. 

ಗಾಂಧೀಬಜಾರ್‌ 2ನೇ ಕ್ರಾಸ್‌ : ಗಾಂಧಿಬಜಾರ್‌ ಮುಖ್ಯ ರಸ್ತೆಯಿಂದ ಎಂ.ಕೆ.ಕೆ. ರಸ್ತೆವರೆಗೆ ರಸ್ತೆಯ ಎರಡು ಬದಿಯಲ್ಲಿ ದಿನ ಬಿಟ್ಟು ದಿನ 
ಪಾರ್ಕಿಂಗ್‌ ವ್ಯವಸ್ಥೆ. 


ಈ ಅಧಿಸೂಚನೆಯನ್ನು ದಿನಾಂಕ : 10-05-2016 ರಂದು ಹೊಡಡಿಸಿದೆ. 


೧೧ - 622 
50-20 


ವಿ.ಪಿ.ಇಕ್ಕೇರಿ 
ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿ, 
ಶಿವಮೊಗ್ಗ ಜಿಲ್ಲೆ. 


ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿಗಳ ಕಾರ್ಯಾಲಯ, ಶಿವಮೊಗ್ಗ ಜಿಲ್ಲೆ 


ಅಧಿಸೂಚನೆ 
ಸಂ: ಎಂ.ಎ.ಜಿ(2) ಸಿ.ಆರ್‌.08/2014-15/49217, ದಿನಾಂಕ : 31-03-2016. 
ವಿಷಯ : ಶಿವಮೊಗ್ಗ ನಗರದ ಸವಾರ್‌ ಲೈನ್‌ ರಸ್ತೆ ಗಾರ್ಡನ್‌ ಏರಿಯಾ ರಸ್ತೆ ಎಲ್‌.ಎಲ್‌.ಆರ್‌. 


ರಸ್ತೆಗಳಲ್ಲಿ ಬೆಳಿಗ್ಗೆ 9-00 ಗಂಟೆಯಿಂದ ರಾತ್ರಿ 9-00 ಗಂಟೆಯವರೆಗೆ ಸರಕು ಸಾಗಣೆ (ಭಾರಿ 
ವಾಹನಗಳು) ಸ೦ಚರಿಸದಂತೆ ನಿಷೇಧಿಸಿ ಅಧಿಸೂಚನೆ ಹೊರಡಿಸುವ ಬಗ್ಗೆ. 
ಉಲ್ಲೇಖ : 1. ಪೊಲೀಸ್‌ ಅಧೀಕ್ಷಕರು, ಶಿವಮೊಗ್ಗ ಇವರ ಪತ್ರದ : ಸಿ/275/ಡಿಸಿಆರ್‌ಬಿ/2015, 
ದಿನಾಂಕ : 17-06-2015. 
2. ಪೊಲೀಸ್‌ ಸಬ್‌ಇನ್ಸ್‌ಪೆಕ್ಟರ್‌, ಪಶ್ಚಿಮ ಸಂಚಾರಿ ಪೊಲೀಸ್‌ ಠಾಣೆ, ಶಿವಮೊಗ್ಗ ಇವರ 


ಗು 
ಪತ್ರದ ಸಂಖ್ಯೆ : ಎ4/ಪಿಎಸ್‌/ಸಿಸಿ/64/2015, ದಿನಾಂಕ : 16-04-2015. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೫, ೨೦೧೬ ೩೨೫೫ 





ಪೊಲೀಸ್‌ ಅಧೀಕ್ಷಕರು, ಶಿವಮೊಗ್ಗ ರವರು, ಶಿವಮೊಗ್ಗ ನಗರಕ್ಕೆ ಜಿಲ್ಲೆಯ ಎಲ್ಲಾ ತಾಲ್ಲೂಕುಗಳಿಂದ ಮತ್ತು ಸುತ್ತಮುತ್ತ ಜಿಲ್ಲೆಗಳಿಂದ ಜನರು 
ವ್ಯಾಪಾರ ವಹಿವಾಟಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಹೋಗುತ್ತಿದ್ದು, ಶಿವಮೊಗ್ಗ ನಗರದ ಸವಾರ್‌ ಲೈನ್‌ ರಸ್ತೆ, ಗಾರ್ಡನ್‌ ಏರಿಯಾದ |, 2 ಮತ್ತು 3ನೇ 
ಕ್ರಾಸ್‌ ರಸ್ತೆಗಳಲ್ಲಿ ಹಾಗೂ ಎಲ್‌.ಎಲ್‌.ಆರ್‌. ರಸ್ತೆಗಳು ಬಹಳ ಕಿರಿದಾಗಿದ್ದು ಕಬ್ಬಿಣದ ಅಂಗಡಿ, ಸಿಮೆಂಟ್‌ ಅಂಗಡಿ ಹಾಗೂ ಇತರೆ ಅಂಗಡಿ ಮಾಲೀಕರು 
ದೊಡ್ಡ ದೊಡ್ಡ ಲಾರಿಗಳಲ್ಲಿ ತಮ್ಮ ಸಾಮಾನು ಸರಂಜಾಮುಗಳನ್ನು ತಂದು ಹಗಲು ಹೊತ್ತಿನಲ್ಲಿ ಲೋಡ್‌ ಮತ್ತು ಅನ್‌ಲೋಡಿಂಗ್‌ ಮಾಡುತ್ತಿದ್ದು, ಇದರಿಂದ 
ವಾಹನಗಳ ಓಡಾಟಕ್ಕೆ ತೀವ್ರ ತೊ೦ದರೆಯಾಗುತ್ತಿರುತ್ತದೆ. ಆದ್ದರಿ೦ದ ಬೆಳಿಗ್ಗೆ 9-00 ಗಂಟೆಯಿಂದ ರಾತ್ರಿ 9-00 ಗಂಟೆವರೆಗೆ ಭಾರಿ ವಾಹನಗಳ ಸಂಚಾರ 
ನಿಷೇಧಿಸುವ ಬಗ್ಗೆ ಅಧಿಸೂಚನೆ ಹೊರಡಿಸಲು ದೃಢೀಕೃತ ನಕ್ಷೆಯೊಂದಿಗೆ ಪಸ್ತಾವನೆ ಸಲ್ಲಿಸಿರುತ್ತಾರೆ. 

ಪೊಲೀಸ್‌ ಅಧೀಕ್ಷಕರು ಶಿವಮೊಗ್ಗ ಇವರು ಸಲ್ಲಿಸಿರುವ ಪ್ರಸ್ತಾವನೆಯನ್ನು ದಿನಾ೦ಕ: 25-08-2015 ರಂದು ಸಂಜೆ 4-30ಕ್ಕೆ ಜಿಲ್ಲಾಧಿಕಾರಿಗಳ 
ಕಛೇರಿಯ ಸಭಾಂಗಣದಲ್ಲಿ ನಡೆದ ಟ್ರಾಫಿಕ್‌ ಸಮಸ್ಯೆಗಳ ಪರಿಶೀಲನಾ ಸಭೆಯಲ್ಲಿ ತೆಗೆದುಕೊಂಡ ತೀರ್ಮಾನದಂತೆ, ಮೋಟಾರು ವಾಹನ ಕಾಯ್ದೆ 1988 
ಕಲಂ 113ರ ಅಡಿಯಲ್ಲಿ ಪರಿಶೀಲಿಸಲಾಗಿದೆ. ಸಾರ್ವಜನಿಕ ಹಿತದೃಷ್ಠಿಯಿಂದ ಹಾಗೂ ಸಂಚಾರ ವ್ಯವಸ್ಥೆ ಸುಗಮಗೊಳಿಸುವ ದೃಷ್ಟಿಯಿ೦ದ ಅನುಸೂಚಿಯಲ್ಲಿ 
ನಮೂದಿಸಿರುವ ರಸ್ತೆಗಳಲ್ಲಿ ಬೆಳಿಗ್ಗೆ 09-00 ಗಂಟೆಯಿಂದ ರಾತ್ರಿ 09-00 ಗಂಟೆವರೆಗೆ ಸರಕು ಸಾಗಣೆ (ಭಾರಿ ವಾಹನಗಳು) ಸಂಚಾರ ನಿಷೇಧಿಸಿ 
ಆದೇಶಿಸಿದೆ. 


ಅನುಸೂಚಿ 
1) ಸವಾರ್‌ ಲೈನ್‌ ರಸ್ತೆ: ಲಕ್ಷ್ಮೀ ಮೆಡಿಕಲ್‌ ಕ್ರಾಸ್‌ನಿಂದ ನೆಹರು ರಸ್ತೆಯವರೆಗೆ. 
2) ಗಾರ್ಡನ್‌ ಏರಿಯಾದ |, 2 ಮತ್ತು 3ನೇ ಕ್ರಾಸ್‌ಗಳಲ್ಲಿ. 
3) ಎಲ್‌.ಎಲ್‌.ಆರ್‌. ರಸ್ತೆ : ಬಿ.ಹೆಚ್‌. ರಸ್ತೆಯ ಗುಜರಿ ಅಂಗಡಿ ಕ್ರಾಸ್‌ನಿಂದ ಶೃಂಗಾರ್‌ ಷೋರೂಂ ವರೆಗೆ. 


PR - 623 ವಿ.ಪಿ.ಇಕ್ಕೇರಿ 
50-20 ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿ, 
ಶಿವಮೊಗ್ಗ ಜಿಲ್ಲೆ. 


ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿಗಳ ಕಾರ್ಯಾಲಯ, ಶಿವಮೊಗ್ಗ ಜಿಲ್ಲೆ 


ಅಧಿಸೂಚನೆ 
ಸಂ : ಎಂ.ಎ.ಜಿ(2) ಸಿ.ಆರ್‌.06/2015-16/49215, ದಿನಾಂಕ : 31-03-2016. 
ವಿಷಯ : ಶಿವಮೊಗ್ಗ ನಗರದ ದುರ್ಗಿಗುಡಿ 3ನೇ ಕ್ರಾಸ್‌ ನಲ್ಲಿ 4 ಚಕ್ರ ವಾಹನಗಳ ಪಾರ್ಕಿಂಗ್‌ ಬಗ್ಗೆ 
ಅಧಿಸೂಚನೆ ಹೊರಡಿಸುವ ಬಗ್ಗೆ. 
ಉಲ್ಲೇಖ : 1. ಪೊಲೀಸ್‌ ಅಧೀಕ್ಷಕರು, ಶಿವಮೊಗ್ಗ ಇವರ ಪತ್ರದ : ಸಿ/273/ಡಿಸಿಆರ್‌ಬಿ/2015, 


ದಿನಾಂಕ : 17-06-2015. 
2. ಪೊಲೀಸ್‌ ಸಬ್‌ಇನ್ಸ್‌ಪೆಕ್ಟರ್‌, ಪಶ್ಚಿಮ ಸಂಚಾರಿ ಪೊಲೀಸ್‌ ಠಾಣೆ, ಶಿವಮೊಗ್ಗ ಇವರ ಪತ್ರದ 
ಸಂಖ್ಯೆ : ಎ4/ಪಿಎಸ್‌/ಸಿಸಿ/61/2015, ದಿನಾ೦ಕ : 16-04-2015. 
ಪೊಲೀಸ್‌ ಅಧೀಕ್ಷಕರು, ಶಿವಮೊಗ್ಗ ರವರು, ಶಿವಮೊಗ್ಗ ನಗರದ ದುರ್ಗಿಗುಡಿ ಮುಖ್ಯರಸ್ತೆಯಲ್ಲಿ ಬಟ್ಟೆ ಅಂಗಡಿಗಳು, ಜ್ಯೂವೆಲರಿ ಶಾಪ್‌ಗಳು 
ಇತರೆ ವ್ಯಾಪಾರ ಮಳಿಗೆಗಳಿದ್ದು, ಶನೇಶ್ವರ ದೇವಾಲಯ ಸಹ ಇರುತ್ತದೆ. ಈ ರಸ್ತೆಯಲ್ಲಿ ವಾಹನ ಸವಾರರ ಮತ್ತು ಜನರ ಓಡಾಟ ಅಧಿಕವಾಗಿದ್ದು, ರಸ್ತೆಯು 
ಕಿರಿದಾಗಿರುತ್ತದೆ. ಈ ರಸ್ತೆಯಲ್ಲಿ 4 ಚಕ್ರ ವಾಹನಗಳ ಪಾರ್ಕಿಂಗ್‌ ನಿಂದಾಗಿ ಇತರೆ ವಾಹನಗಳ ಓಡಾಟಕ್ಕೆ ತುಂಬಾ ತೊಂದರೆಯಾಗುತ್ತಿರುತ್ತದೆ. ಆದ್ದರಿಂದ 
ದುರ್ಗಿಗುಡಿ ಮುಖ್ಯ ರಸ್ತೆಯ ಶನೀಶ್ವರ ದೇವಸ್ಥಾನದ ಎದುರು ಇರುವ 3ನೇ ಕ್ರಾಸ್‌ (ದುರ್ಗಿಗುಡಿ ಮುಖ್ಯ ರಸ್ತೆಯಿಂದ ಎಲ್‌.ಎಲ್‌.ಆರ್‌. ರಸ್ತೆಗೆ ಕೂಡುವ 
ರಸ್ತೆ ಅಗಲವಾಗಿದ್ದು, ಸದರಿ ರಸ್ತೆಯಲ್ಲಿ 4 ಚಕ್ರವಾಹನಗಳ ಪಾರ್ಕಿಂಗ್‌ ಮಾಡುವ ಬಗ್ಗೆ ಅಧಿಸೂಚನೆ ಹೊರಡಿಸಲು ದೃಢೀಕೃತ ನಕ್ಷೆಯೊಂದಿಗೆ ಪ್ರಸ್ತಾವನೆ 
ಸಲ್ಲಿಸಿರುತ್ತಾರೆ. 
ಪೊಲೀಸ್‌ ಅಧೀಕ್ಷಕರು ಶಿವಮೊಗ್ಗ ಇವರು ಸಲ್ಲಿಸಿರುವ ಪ್ರಸ್ತಾವನೆಯ ಬಗ್ಗೆ ದಿನಾಂಕ: 25-08-2015 ರಂದು ಸಂಜೆ 4-30ಕ್ಕೆ ಜಿಲ್ಲಾಧಿಕಾರಿಗಳ 
ಕಛೇರಿಯ ಸಭಾಂಗಣದಲ್ಲಿ ನಡೆದ ಟ್ರಾಫಿಕ್‌ ಸಮಸ್ಯೆಗಳ ಪರಿಶೀಲನಾ ಸಭೆಯಲ್ಲಿ ತೆಗೆದುಕೊಂಡ ತೀರ್ಮಾನದಂತೆ, ಮೋಟಾರು ವಾಹನ ಕಾಯ್ದೆ 1988 
ಕಲಂ 117ರ ಅನ್ವಯ ಹಾಗೂ ಕರ್ನಾಟಕ ಪೊಲೀಸ್‌ ಕಾಯ್ದೆ 1963 ಕಲಂ 31-ಬಿ ಅಡಿಯಲ್ಲಿ ಪರಿಶೀಲಿಸಲಾಗಿದೆ. ಸಾರ್ವಜನಿಕ ಹಿತದೃಷ್ಠಿಯಿಂದ ಹಾಗೂ 
ಸಂಚಾರ ವ್ಯವಸ್ಥೆ ಸುಗಮಗೊಳಿಸುವ ದೃಷ್ಟಿಯಲ್ಲಿ ಅನುಸೂಚಿಯಲ್ಲಿ ನಮೂದಿಸಿರುವಂತೆ 4 ಚಕ್ರ ವಾಹನಗಳ ನಿಲುಗಡೆ ವ್ಯವಸ್ಥೆಗೆ ಆದೇಶಿಸಿದೆ. 


ಅನುಸೂಚಿ 


ದುರ್ಗಿಗುಡಿ ಮುಖ್ಯ ರಸ್ತೆಯ ಶನೀಶ್ವರ ದೇವಸ್ಥಾನದ ಎದುರು ಇರುವ 3ನೇ ಕ್ರಾಸ್‌ (ದುರ್ಗಿಗುಡಿ ಮುಖ್ಯ ರಸ್ತೆಯಿಂದ ಎಲ್‌.ಎಲ್‌.ಆರ್‌. ರಸ್ತೆಗೆ 
ಕೂಡುವ ರಸ್ತೆ) ನಲ್ಲಿ 4 ಚಕ್ರವಾಹನಗಳ ನಿಲುಗಡೆಗೆ ಆದೇಶಿಸಿ ಅಧಿಸೂಚನೆ ಹೊರಡಿಸಿದೆ. 


PR - 624 ವಿ.ಪಿ.ಇಕ್ಕೇರಿ 
50-20 ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿ, 
ಶಿವಮೊಗ್ಗ ಜಿಲ್ಲೆ. 


OFFICE OF THE CITY CIVIL COURT, BENGALURU 
No. ADM-| (E) 1906/2016, Notification Dated : July 12, 2016. 


Sri K. Nagaraju, Asst. Registrar, City Civil Court, Bengaluru, is 16 days of earned leave for the period from 20-06-2016 to 
05-07-2016, on personal ground. 


೩೨೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೫, ೨೦೧೬ ಭಾಗ ೩ 





Sri H.G. Honnagangadharaiah, Asst. Registrar, City Civil Court, Bengaluru is placed in additional charge of Sri K. Nagaraju, 
Asst. Registrar, City Civil Court, Bengaluru, during the above leave period. 


Sri K. Nagaraju, Asst. Registrar, City Civil Court, Bengaluru would have continued in the same post, but for proceedings on 
leave. 
PR - 625 By Order of the PRL City Civil & Sessions Judge 
Registrar 
City Civil Court 
Bengaluru 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ನಿಬಂಧಕರ ಕಛೇರಿ, ನಂ.1, ಆಲಿ ಅಸ್ಕರ್‌ ರಸ್ತೆ, ಬೆಂಗಳೂರು-560 052. 
ವಿಷಯ : ಸ್ಥಗಿತಗೊಂಡಿರುವ ಸಮೃದ್ಧ ಕೋ-ಆಪರೇಟಿವ್‌ ಅಗ್ರಿ ಇಂಡಸ್ಟ್ರಿಯಲ್‌ ಫುಡ್‌ ಪಾರ್ಕ್‌, ಸುಳ್ಯ ಈ ಸಂಘವನ್ನು 
ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ : ಸಹಕಾರ ಸಂಘಗಳ ಜಂಟಿ ನಿಬಂಧಕರು, ಮೈಸೂರು ಪ್ರಾಂತ ಮೈಸೂರು ಇವರ ಪತ್ರದ ಸಂಖ್ಯೆ : ಜೆಆರ್‌ಎಂ/ಎಸ್‌- 
10/ಸಮಾಪನೆ/ಸಿಆರ್‌-22/2015-16, ದಿನಾಂಕ : 08-02-2016, ಹಾಗೂ 17-06-2016. 


ಪ್ರಸ್ತಾವನೆ : 

ಸ್ಥಗಿತಗೊಂಡಿರುವ ಸಮೃದ್ಧ ಕೋ-ಆಪರೇಟಿವ್‌ ಅಗ್ರಿ ಇಂಡಸ್ಟ್ರಿಯಲ್‌ ಫುಡ್‌ ಪಾರ್ಕ, ಸುಳ್ಯ ಈ ಸಂಘವು ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು ಪುತ್ತೂರು ಉಪ ವಿಭಾಗ ಪುತ್ತೂರು ಇವರ ನೋಂದಣಿ ಸಂಖ್ಯೆ : 38044 ದಿನಾಂಕ : 16-02-2010 ರಲ್ಲಿ ನೋಂದಣಿಯಾಗಿದ್ದು, ನಂತರ 
ದಿನಾಂಕ : 11-06-2010 ರಂದು ನಡೆದ ಸರ್ವ ಸದಸ್ಯರ ಸಭೆಯಲ್ಲಿ ಕಾರ್ಯ ಕ್ಷೇತ್ರವನ್ನು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ವ್ಯಾಪ್ತಿಗೆ ವಿಸ್ತರಿಸಿಕೊಂಡು 
ಸಹಕಾರ ಸಂಘಗಳ ಜಂಟಿ ನಿಬಂಧಕರು, ಮೈಸೂರು ಪ್ರಾಂತ ಮೈಸೂರು ಇವರ ಆದೇಶದ ಸಂಖ್ಯೆ : ಜೆಆರ್‌ಎಂ/ಎಸ್‌-7/ಐಸಿವಿಎಸ್‌/ಎಎಂಡಿ/26 
/2000-11, ದಿನಾಂಕ : 26-06-2010 ರಂದು ಅನುಮೋದನೆ ಪಡೆಯಲಾಗಿದೆ. 

ಸಂಘವು 2013-14ನೇ ಸಾಲಿನಲ್ಲಿ ನೆಡೆಸಬೇಕಾಗಿದ್ದ ವಾರ್ಷಿಕ ಸರ್ವ ಸದಸ್ಯರ ಸಭೆ ಹಾಗೂ ಲೆಕ್ಕಪರಿಶೋಧನೆ ಸಹ ಮಾಡಿಸಿರುವುದಿಲ್ಲ ಅಲ್ಲದೆ 
ತನ್ನ ಉದ್ದೇಶಗಳಲ್ಲಿ ಯಾವುದೇ ಒಂದು ಉದ್ದೇಶ ಕಾರ್ಯಗತಗೊಳಿಸುವುದಾಗಲಿ ಅಥವಾ ಪ್ರಯತ್ನ ಪಟ್ಟಿರುವುದಾಗಲಿ ಕಂಡು ಬರುತ್ತಿಲ್ಲ ಸಂಘವು ತನ್ನ 
ಕಾರ್ಯವನ್ನು ಸ್ಥಗಿತಗೊಳಿಸಿದ್ದು, ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಸಂಘದ ಆಡಳಿತ ಮಂಡಳಿಗೆ ನೋಟಿಸ್‌ ನೀಡಿದ್ದು ಮೂರು ನಿರ್ದೇಶಕರುಗಳಿಗೆ 
ನೋಟಿಸ್‌ ಜಾರಿಯಾಗಿದ್ದು 5 ಜನ ನಿರ್ದೇಶಕರುಗಳಿಗೆ ನೋಟಿಸ್‌ ಸ್ವೀಕೃತವಾಗದೆ ವಾಪಸ್‌ ಬಂದಿರುತ್ತದೆ. ನೋಟಸ್‌ನಲ್ಲಿ ಸಂಘವನ್ನು 
ಸಮಾಪನೆಗೊಳಿಸುತ್ತಿರುವ ಬಗ್ಗೆ ತಿಳಿಸಲಾಗಿದ್ದು ಈ ಬಗ್ಗೆ ಆಕ್ಷೇಪಣೆ ಸಲ್ಲಿಸಲು ಕಾಲಾವಕಾಶ ನೀಡಿದ್ದು ಆಕ್ಷೇಪಣೆ ಸಲ್ಲಿಕೆಯಾಗಿರುವುದಿಲ್ಲ ಹಾಗೂ 
ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ದಿನಪತ್ರಿಕೆಗಳಲ್ಲಿ ಪ್ರಕಟಿಸಿದ್ದರು ಸಹ ಈ ಬಗ್ಗೆ ಯಾವುದೇ ಆಕ್ಷೇಪಣೆಗಳು ಸ್ವೀಕೃತವಾಗಿರುವುದಿಲ್ಲವೆ೦ದು ಸಹಕಾರ 
ಸಂಘಗಳ ಜಂಟಿ ನಿಬಂಧಕರು, ಮೈಸೂರು ಪ್ರಾಂತ ಮೈಸೂರು ಇವರ ಉಲ್ಲೇಖಿತ ವರದಿಯಲ್ಲಿ ತಿಳಿಸಿರುತ್ತಾರೆ. 

ಈ ಹಿನ್ನೆಲೆಯಲ್ಲಿ ಸ್ಥಗಿತಗೊಂಡಿರುವ ಸಂಘವನ್ನು ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 72ರ ಮೇರೆಗೆ ಸಮಾಪನೆಗೊಳಿಸಿ ಶ್ರೀ 
ನಾಗೇಂದ್ರ ಬಿ. ಪ್ರಥಮ ದರ್ಜೆ ಸಹಾಯಕರು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, ಪುತ್ತೂರು ಉಪವಿಭಾಗ ಇವರನ್ನು 
ಸಮಾಪನಾಧಿಕಾರಿಯನ್ನಾಗಿ ನೇಮಿಸುವಂತೆ ಉಪನಿಬಂಧಕರು ಪುತ್ತೂರು ರವರು ಶಿಫಾರಸ್ಸು ಮಾಡಿರುವುದಾಗಿ ಉಲ್ಲೇಖಿತ ಪತ್ರಗಳಲ್ಲಿ ಕೋರಿರುತ್ತಾರೆ. 


ಸ್ಥಗಿತಗೊಂಡಿರುವ ಸಂಘವನ್ನು ಮುಂದುವರಿಸಿಕೊಂಡು ಹೋಗುವುದರಿಂದ ಸದಸ್ಯರಿಗಾಗಲಿ ಸಾರ್ವಜನಿಕರಿಗಾಗಲಿ ಯಾವುದೇ 
ಪ್ರಯೋಜನವಿಲ್ಲವೆಂದು ಸಹಕಾರ ಸಂಘಗಳ ಜಂಟಿ ನಿಬಂಧಕರು, ಮೈಸೂರು ಪ್ರಾಂತ ಮೈಸೂರು ಇವರ ಕೋರಿಕೆಯಂತೆ ಉಪನಿಬಂಧಕರ ಶಿಫಾರಸನ್ನು 
ಪರಿಗಣಿಸಿ ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಆದೇಶ ಸಂಖ್ಯೆ : ಸಸಂನಿ/ಸಮಾಪನೆ/82/2015-16, ದಿನಾಂಕ : 15-07-2016. 

ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72(2)(ಬಿ) ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಒ 139 ಸಿಎಲ್‌ಎಂ 2010, 
ದಿನಾಂಕ 04-07-2011ರಲ್ಲಿ ಪ್ರತ್ಯಾಯೋಜಿಸಲ್ಪಟ್ಟ ಅಧಿಕಾರವನ್ನು ಚಲಾಯಿಸಿ ವೈ. ರಂಗಪ್ಪ, ಸಹಕಾರ ಸಂಘಗಳ ಅಪರ ನಿಬಂಧಕರು, (ವಸತಿ ಮತ್ತು 
ಇತರೆ) ಸಹಕಾರ ಸಂಘಗಳ ನಿಬಂಧಕರ ಕಛೇರಿ, ಬೆಂಗಳೂರು ಆದ ನಾನು ಸ್ಥಗಿತಗೊಂಡಿರುವ ಸಮೃದ್ಧ ಕೋ-ಆಪರೇಟಿವ್‌ ಅಗ್ರಿ ಇಂಡಸ್ಪಿಯಲ್‌ ಫುಡ್‌ 
ಪಾರ್ಕ್‌, ಸುಳ್ಯ ಈ ಸಂಘವನ್ನು ಸಮಾಪನೆಗೊಳಿಸಿ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73(1) ರೀತ್ಯ ಸಮಾಪಕರನ್ನಾಗಿ ಶ್ರೀ ನಾಗೇಂದ್ರ ಬಿ. ಪ್ರಥಮ 
ದರ್ಜೆ ಸಹಾಯಕರು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, ಪುತ್ತೂರು ಉಪವಿಭಾಗ ಪುತ್ತೂರು ಇವರನ್ನು (ಹಾಲಿ ಕೆಲಸ ನಿರ್ವಹಿಸುತ್ತಿರುವ 
ಕೆಲಸದೊಂದಿಗೆ), ಸಂಘದ ಸಮಾಪಕರನ್ನಾಗಿ ನೇಮಿಸಿ ಆದೇಶಿಸಿದೆ. ಸಮಾಪಕರು ಸಂಘದ ಪ್ರಭಾರವನ್ನು ಕೂಡಲೇ ವಹಿಸಿಕೊಂಡು ಆದ್ಯತೆಯ ಮೇರೆಗೆ 
ಸಂಘದ ಆಸ್ಮಿ-ಜವಾಬ್ದಾರಿಯನ್ನು ತೀರುವಳಿ ಮಾಡಿ ಸಂಘದ ನೋಂದಣಿ ರದ್ದತಿಗೆ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ಆದೇಶವನ್ನು ನನ್ನ ಸ್ಪಸಹಿ ಮತ್ತು ಹುದ್ದೆಯ ಮೊಹರಿನೊಂದಿಗೆ ದಿನಾಂಕ : 15-07-2016 ರಂದು ಹೊರಡಿಸಿರುತ್ತೇನೆ. 

PR - 626 ವೈ. ರಂಗಪ್ಪ 


ಸಹಕಾರ ಸಂಘಗಳ ಅಪರ ನಿಬಂಧಕರು, 
(ವಸತಿ ಮತ್ತು ಇತರೆ). 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೫, ೨೦೧೬ ೩೨೫೭ 





ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಾರ್ಯಾಲಯ 
ವಿಷಯ : ಸಮಾಪನೆಯಲ್ಲಿರುವ ಮೃತ್ಯುಂಜಯ ಹತ್ತಿ ಮತ್ತು ರೇಷ್ಮೆ ಕೈಮಗ್ಗ ನೇಕಾರರ ಉತ್ಪಾದನಾ ಮತ್ತು ಮಾರಾಟ 
ಸಹಕಾರ ಸಂಘ ನಿ. ದೊಡ್ಡಉಳ್ಳಾರ್ತಿ, ಚಳ್ಳಕೆರೆ ತಾಲ್ಲೂಕು ಈ ಸಹಕಾರ ಸಂಘವನ್ನು ಕರ್ನಾಟಕ ಸಹಕಾರ 
ಸಂಘಗಳ ಕಾಯ್ದೆ 1959 ಕಲಂ 72(3) ರನ್ವಯ ಪುನಃಶ್ಚೇತನಗೊಳಿಸುವ ಬಗ್ಗೆ. 
ಉಲ್ಲೇಖ : 1 ಈ ಕಛೇರಿಯ ಸಮಾಪನೆ ಆದೇಶ ಸಂಖ್ಯೆ ; ಡಿಆರ್‌ಡಿ/ಎಲ್‌ಕ್ಯೂಡಿ/ಸಿಆರ್‌-93/2014-15, ದಿನಾಂಕ : 
30-08-2014. 


2. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರ ಪತ್ರದ 
ಸಂಖ್ಯೆ : ಸನಿ-30 : ಸಮಾಪನೆ/ಸಿಆರ್‌-01/2016-17, ದಿನಾಂಕ : 19-05-2016. 
3. ಉಪನಿರ್ದೇಶಕರು ಕೈಮಗ್ಗ ಮತ್ತು ಜವಳಿ ಜಿಲ್ಲಾ ಪಂಚಾಯತ್‌ ಚಿತ್ರದುರ್ಗ ಇವರ ಪತ್ರ ಸಂಖ್ಯೆ : 
ಜಿಪಂಚಿ/ಉನಿಕೈಜ/ಜಪ್ರ/ಇತರೆ/ಸಾವ/2015-16, ದಿನಾಂಕ : 19-05-2016. 
ಪ್ರಸ್ತಾವನೆ : 
ಸಮಾಪನೆಯಲ್ಲಿರುವ ಮೃತ್ಯುಂಜಯ ಹತ್ತಿ ಮತ್ತು ರೇಷ್ಮೆ ಕೈಮಗ್ಗ ನೇಕಾರರ ಉತ್ಪಾದನಾ ಮತ್ತು ಮಾರಾಟ ಸಹಕಾರ ಸಂಘ ನಿ 
ದೊಡ್ಡಉಳ್ಳಾರ್ತಿ,ಚಳ್ಳಕೆರೆ ತಾಲ್ಲೂಕು ಈ ಸಹಕಾರ ಸಂಘವನ್ನು ಉಲ್ಲೇಖ (1)ರ ಆದೇಶದನ್ವಯ ಸಮಾಪನೆಗೊಳಿಸಿ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಚಳ್ಳಕೆರೆ 
ತಾಲ್ಲೂಕು ಇವರನ್ನು ಸಮಾಪನಾಧಿಕಾರಿಗಳನ್ನಾಗಿ ನೇಮಕ ಮಾಡಲಾಗಿತ್ತು. ನಂತರ ಸದರಿ ಸಂಘದ ಸದಸ್ಯರು ಸಂಘವನ್ನು ಪುನಃಶ್ಚೇತನಗೊಳಿಸಲು 
ಕೋರಿಕೊಂಡಿರುತ್ತಾರೆಂದು ಸಹಕಾರ ಅಭಿವೃದ್ಧಿ ಅಧಿಕಾರಿ, ಚಳ್ಳಕೆರೆ ತಾಲ್ಲೂಕು ಇವರು ತಿಳಿಸಿರುತ್ತಾರೆ. ಹಾಗೂ ಸಂಘದ ಸದಸ್ಯರು ಸಂಘವನ್ನು 
ಮುನ್ನೆಡಿಸಿಕೊಂಡು ಹೋಗಲು ಆಸಕ್ತಿ ಹೊಂದಿದ್ದು, ಸಂಘದ ಕಾರ್ಯವ್ಯಾಪ್ತಿಯು ಬಯಲು ಸೀಮೆ ಕಾರ್ಯವ್ಯಾಪ್ತಿಯದಾಗಿದ್ದು, ಕಾರ್ಯವ್ಯಾಪ್ತಿಯಲ್ಲಿ 
ಹಿಂದುಳಿದ ವರ್ಗಕ್ಕೆ ಸೇರಿದ ಹಾಗೂ ನೇಕಾರಿಕೆ ವೃತ್ತಿಯಿಂದ ಜೀವನ ನಡೆಸುತ್ತಿದ್ದು ನೇಕಾರರ ವೃತ್ತಿಗೆ ಸಂಘವನ್ನು ಪುನಃಶ್ಚೇತನಗೊಳಿಸುವಂತೆ ಶಿಫಾರಸ್ಸು 
ಮಾಡಿರುತಾರೆ. 


ದಿನಾಂಕ : 19-05-2016 ರಂದು ಉಪನಿರ್ದೇಶಕರು ಕೈಮಗ್ಗ ಮತ್ತು ಜವಳಿ ಜಿಲ್ಲಾ ಪಂಚಾಯತ್‌ ಚಿತ್ರದುರ್ಗ ಇವರು ಉಲ್ಲೇಖ (3)ರ 
ಪತ್ರದಲ್ಲಿ ಸಂಘದ ಕಾರ್ಯವ್ಯಾಪ್ತಿಯಲ್ಲಿ ಸುಮಾರು ಹತ್ತು ರೇಷ್ಮೆ ಕೈಮಗ್ಗಗಳು ಕಾರ್ಯನಿರ್ವಹಿಸುತ್ತಿದ್ದು, ಸುಮಾರು 95ಕ್ಕಿಂತ ಹೆಚ್ಚು ಕೈಮಗ್ಗ ರಹಿತ 
ನೇಕಾರರು ಇದ್ದು ಬಹಳಷ್ಟು ಮಂದಿ ಉದ್ಯೋಗದಲ್ಲಿ ಆಸಕ್ತಿ ಹೊಂದಿರುವುದರಿಂದ ನೇಕಾರರಿಗೆ ಅನುಕೂಲವಾಗುವುದರಿಂದ ಸಂಘವನ್ನು 
ಪುನಃಶ್ಚೇತನಗೊಳಿಸಲು ಕೋರಿಕೊಂಡಿರುತ್ತಾರೆ. 

ಪ್ರಯುಕ್ತ ಸಂಘವನ್ನು ಪುನಶ್ಚೇತನಗೊಳಿಸಲು ಹಾಗೂ 5 ವರ್ಷಗಳ ಕ್ರಿಯಾ ಯೋಜನೆ ತಯಾರಿಸಿ, ಕ್ರಿಯಾ ಯೋಜನೆಯನ್ವಯ 
ಕಾರ್ಯನಿರ್ವಹಿಸುವುದಾಗಿ ತೀರ್ಮಾನ ಕೈಗೊಂಡಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಸಂಘವನ್ನು ಪುನಃಶ್ಚೇತನಗೊಳಿಸಿ ಆದೇಶ ನೀಡುವಂತೆ ವಿನಂತಿಸಿ ಉಲ್ಲೇಖ 
(2) ರನ್ವಯ ಚಿತ್ರದುರ್ಗ ಉಪ ವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸದರಿ ಸಂಘವನ್ನು ಪುನಃಶ್ಚೇತನಗೊಳಿಸಲು ಶಿಫಾರಸ್ಸು 
ಮಾಡಿರುತ್ತಾರೆ. 

ಈ ಹಿನ್ನೆಲೆಯಲ್ಲಿ ಸದರಿ ಸಹಕಾರ ಸಂಘವನ್ನು ಪುನಃಶ್ಚೇತನಗೊಳಿಸಲು ತೀರ್ಮಾನಿಸಿ ಈ ಕೆಳಕಂಡ ಷರತ್ತು ವಿಧಿಸಿ ಆದೇಶ ನೀಡಲಾಗಿದೆ. 

ಆದೇಶ ಸಂಖ್ಯೆ : ಡಿಆರ್‌ಡಿ/ಸಮಾಪನೆ/ಪುನ/ಸಿಆರ್‌-01/2016-17, ದಿನಾಂಕ : 30-05-2016. 

ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(3) ರನ್ವಯ ಮತ್ತು ಸರ್ಕಾರದ ಅಧಿಸೂಚನೆ 
ಸಂಖ್ಯೆ : ಸಿಒ/39/ಸಿಎಲ್‌ಎಂ೦/2010 ಬೆ೦ಗಳೂರು ದಿನಾಂಕ : 17-02-2011 ಪ್ರಕಾರ ದತ್ತವಾದ ಅಧಿಕಾರದನ್ವಯ ಸಹಕಾರ ಸಂಘಗಳ ಉಪ ನಿಬಂಧಕರು, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ಸಮಾಪನೆಯಲ್ಲಿರುವ ಮೃತ್ಯುಂಜಯ ಹತ್ತಿ ಮತ್ತು ರೇಷ್ಮೆ ಕೈಮಗ್ಗ ನೇಕಾರರ ಉತ್ಪಾದನಾ ಮತ್ತು ಮಾರಾಟ 
ಸಹಕಾರ ಸಂಘ ನಿ. ದೊಡ್ಡಉಳ್ಳಾರ್ತಿ, ಚಳ್ಳಕೆರೆ ತಾಲ್ಲೂಕು ಇದನ್ನು ಉಲ್ಲೇಖ (1ರ ಮೇರೆಗೆ ಆದೇಶಿಸಲಾದ ಪರಿಸಮಾಪನಾ ಅದೇಶವನ್ನು ರದ್ದುಪಡಿಸಿ 
ಈ ದಿನದಿಂದ ಸಂಘವನ್ನು ಪುನಃಶ್ಚೇತನಗೊಳಿಸಿ ಈ ಕೆಳಕಂಡ ಷರತ್ತುಗಳನ್ನು ವಿಧಿಸಿ ಆದೇಶಿಸಲಾಗಿದೆ. 
ಷರತ್ತುಗಳು : 

1. ಸಂಘಕ್ಕೆ ಪೂರ್ಣಅವಧಿ ಕಾರ್ಯದರ್ಶಿಯವರನ್ನು ನೇಮಕ ಮಾಡಿಕೊಂಡು ಸಂಘದ ವ್ಯವಹಾರವನ್ನು ಸಹಕಾರ ಸಂಘಗಳ ಕಾಯ್ದೆ ಮತ್ತು 
ಸಂಘದ ಉಪ ನಿಯಮಗಳನ್ವಯ ನಡೆಸಿಕೊಂಡು ಹೋಗತಕ್ಕದ್ದು. 

2. ಸಂಘವು ಸಲ್ಲಿಸಿರುವ 5 ವರ್ಷದ ಕ್ರಿಯಾಯೋಜನೆ ರೀತ್ಯಾ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಸಂಘದ ಅಭಿವೃದ್ಧಿಗೆ ಕ್ರಮವಿಡುವುದು, 
ತಪ್ಪಿದಲ್ಲಿ ಸಂಘವನ್ನು ಪುನಃ ಸಮಾಪನೆಗೊಳಿಸಲಾಗುವುದು. 

3. ಸಂಘದಲ್ಲಿ ಸದಸ್ಯರನ್ನು ಹೆಚ್ಚಿಸಿ ಷೇರು ಬಂಡವಾಳವನ್ನು ಹೆಚ್ಚಿಸಿಕೊಳ್ಳುವ ಬಗ್ಗೆ ಕ್ರಮವಿಡುವುದು. 

4. ಸಂಘದ ಚುನಾವಣೆ ನಡೆಸುವ ಬಗ್ಗೆ ಅರ್ಹ ಮತದಾರರ ಪಟ್ಟಿ ಮತ್ತು ಸುಸ್ತಿದಾರರ ಪಟ್ಟಿಯನ್ನು ಮತ್ತು ಚುನಾವಣೆ ಸಂಬಂಧ ಎಲ್ಲಾ 
ದಾಖಲೆಗಳನ್ನು ಸಿದ್ದಪಡಿಸಿಕೊಂಡು ತಕ್ಷಣ ನಿಯಮಾನುಸಾರ ಚುನಾವಣೆ ಪ್ರಕ್ರಿಯೆ ಜರುಗಿಸಲು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ 
ಮುಖಾಂತರ ಪ್ರಸ್ತಾವನೆ ಸಲ್ಲಿಸತಕ್ಕದ್ದು. 


ದು ಶಬ 


ಈ ಆದೇಶವನ್ನು ನನ್ನ ಸ್ವಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ದಿನಾಂಕ : 30-05-2016 ರಂದು ಹೊರಡಿಸಿರುತ್ತೇನೆ. 


pr) 


PR — 627 ಸಹಕಾರ ಸಂಘಗಳ ಉಪ ನಿಬಂಧಕರು, 
5೦-10 ಚಿತ್ರದುರ್ಗ ಜಿಲ್ಲೆ, ಚಿತ್ರುದುರ್ಗ. 


೩೨೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೫, ೨೦೧೬ ಭಾಗ ೩ 





COMMERCIAL TAXES DEPARTMENT 
NOTIFICATION 
No: KSA.CR-150/2015-16, Bengaluru, dated : 11-07-2016. 


In exercise of the powers conferred under sub-section (1) of Section 9-A of the Karnataka Value Added Tax Act, 2003, in 
supersession of Notification NO.KSA.CR.150/2015-16 Dated 04.04.2016, it is hereby notified with immediate effect that Air Force Naval 
Housing Board, Mysuru Project, Survey No-14, Kenchalagudu Village, Jayapura Hobli, Mysuru is notified as Tax Deducting Authority to 
deduct tax out of the amounts payable by it in respect of works contract executed for it in the State by the dealers. LVO-195, Mysuru is 
authorised to assign Tax Deducting Authority Identification Number (DAIN) to it for the purposes of deduction and remittance of tax. 


In exercise of the powers conferred under proviso to sub-section (5) of Section 9-A of the Karnataka Value Added Tax Act, 
2003 read with sub-rule (2) of Rule 44 of Karnataka Value Added Tax Rules, 2005, it is hereby notified that it shall submit every month 
to the LVO-195, Mysuru, a statement in Form VAT-125 containing particulars of tax deducted during preceding month electronically and 
also pay full amount of tax so deducted by it electronically. The procedure for filing of the statement is as under.- 


1) It shall obtain ‘username’ and ‘password’ from the LVO-195, Mysuru. 


2) ltshalllog on 10 the website htip://vatkar.nic.in and proceed to prepare and submit the statement in Form VAT 125 as per the 
instructions contained in the user manual hosted onto the said website available under "Reports and Help". 


PR - 628 Ritvik Pandey 
SC-25 Commissioner of Commercial Taxes 
(Karnataka), Bengaluru. 


COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES, (KARNATAKA), 


BENGALURU. 
CLARIFICATION UNDER SECTION 59(4) OF THE KARNATAKA VALUE ADDED TAX 
ACT, 2003. 
No : CLR/CR-109/2015-16, Bengaluru. 
Present : RITVIK PANDEY, | ಗಿ.5., Commissioner of Commercial Taxes, (Karnataka) Bengaluru. 
Sub: KVAT Act, 2003-Clarification under Section 59(4) of the Karnataka Value Added Tax Act, 2003 on 


‘Pathology Work Station or Grossing Station”- reg. 


Ref: Application filed by M/s A.S. Commercial Kitchen Equipment, No.13/4, Marappana Palya, Ward No.10, 
Industrial Suburb, Yeshawanthpura, Bengaluru-560022 (TIN: 29150597304) 


M/s A.S. Commercial Kitchen Equipment, No. 13/4, Marappana Palya, Ward No.10, Industrial Suburb, Yeshawanthpura, 
Bengaluru-560022 (TIN:29150597304) had sought clarification regarding the rate of tax applicable on "Pathology Work Station or 
Grossing Station" vide application filed to this office on 03.12.2015. The applicant in his application states that these commodities are 
capable of being classified under serial number 61 of Ill Schedule to Karnataka Value Added Tax Act, 2003. As these goods are 
manufactured to the specifications for specific requirement of the customer, The applicant states that pathology workstation is a medical 
laboratory equipment or device used in pathology laboratories of hospitals and medical colleges to cut or gross the human tissue in to 
small pieces for further evaluation of dreaded diseases. Relying on the judgement in the case of State of Karnataka vs Infosys 
Technologies Limited 2014(80) KLJ 77(HC) (DB), the applicant states that these commodities cannot be classified as ‘furniture’. 


2. Section 59(4) of the Karnataka Value Added Tax Act, 2003 empowers the Commissioner of Commercial Taxes to clarify the 
rate of tax payable under the Act, if he considers it necessary or expedient so to do, for the purpose of maintaining uniformity in the work 
of assessments and collection of revenue. It is examined and found that, the clarification requested by the applicant is within the scope 
of the aforesaid provision and it is necessary that, the clarification be issued for the purpose of maintaining uniformity in the work of 
assessments and collection of revenue. 


3. Submissions made by the applicant are examined with reference to the facts and Law. Applicant's submission that "Pathology 
Work Station or Grossing Station” cannot be classified as furniture cannot bring the goods under the ambit of ‘Medical Equipment and 
Medical Devices’. Judgement relied by the applicant is the verdict with reference to input tax restriction contemplated in respect of 
furniture as per V schedule to KVAT Act, 2003. This has no application to the facts of this case. The applicant's pleading that, as the 
goods are not furniture, they shall be classified as medical equipment or device cannot be considered for the reason that to classify a 
commodity, the test is not whether the commodity is capable of being used as medical device or equipment. The test is whether they are 
ordinarily so used and can be accepted as such according to the general or popular notion about medical device or equipment. Hon'ble 
High Court of Karnataka in the same case relied on by the applicant has held as follow the test, is not whether the articles are capable 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೫, ೨೦೧೬ ೩೨೫೯ 





of being used as furniture; the test is whether are ordinarily so used and can be accepted as such according to the general or popular 
notion of what furniture is. Thus it is not enough to show that the article cannot be classified as furniture but, they shall fall under the 
ambit of medical equipment or device which is not the case. Wikipedia, the free encyclopedia defines medical device as follow : 


A medical device is any instrument, apparatus, appliance, software, material or other article, whether used alone or in 
combination, including the software intended by its manufacturer to be used specifically for diagnostic and/or therapeutic purposes and 
necessary for its proper application, intended by the manufacturer to be used for human beings for the purpose of : 


Diagnosis, prevention, monitoring, treatment or alleviation of disease ; 
Diagnosis, monitoring, treatment, alleviation of or compensation for an injury or handicap; 


Investigation, replacement or modification of the anatomy or of a physiological process; “Control of conception; and which does 
not achieve its principal intended action in or on the human body by pharmacological, immunological or metabolic means, but which 
may be assisted in its function by such means. 


Medical devices vary according to their intended use and indications. Examples range from simple devices such as tongue 
depressors, medical thermometers, and disposable gloves to advanced devices such as computers which assist in the conduct of 
medical testing, implants, and prostheses. 


European Union legal framework and definition as available in Wikipedia is as follow : 


Directive 2007/47/EC defines a medical device as: Any instrument, apparatus, appliance, software, material or other article, 
whether used alone or in combination, together with any accessories, including the software intended by its manufacturer to be used 
specifically for diagnostic and/or therapeutic purposes and necessary for its proper application, intended by the manufacturer to be used 
for human beings for the purpose 01 : 


6 Diagnosis, prevention, monitoring, treatment, or alleviation of disease. 

* Diagnosis, monitoring, treatment, alleviation of, or compensation for an injury or handicap. 

6 Investigation, replacement, or modification of the anatomy or of a physiological process. 

*e Control of conception. 

6 Medical equipment is designed to aid in the diagnosis, monitoring or treatment of medical conditions. 
e There are several basic types : 


6 Diagnostic equipment includes medical imaging machines, used to aid in diagnosis. Examples are ultrasound and MRI 
machines, PET and CT scanners, and x-ray machines. 


*e Treatment equipment includes infusion pumps, medical lasers and LASIK surgical machines. 


*e Life support equipment is used to maintain a patient's bodily function. This includes medical ventilators, anaesthetic 
machines, heart-lung machines, ECMO, and dialysis machines. 


6 Medical monitors allow medical staff to measure a patient's medical state. Monitors may measure patient vital signs and other 
parameters including ECG, EEG, and blood pressure. 


6 Medical laboratory equipment automates or helps analyze blood, urine, genes, and dissolved gases in the blood. 
6 Diagnostic Medical Equipment may also be used in the home for certain purposes, e.g. for the control of diabetes mellitus 
+e Therapeutic: physical therapy machines like continuous passive range of motion (CPM) machines 


*° A biomedical equipment technician (BMET) is a vital component of the healthcare delivery system. Employed primarily by 
hospitals, BMETs are the people responsible for maintaining a facility's medical equipment. BMET mainly act as an interface 
between doctor and equipment. 


4. Ifthe Commodities for which classification is sought for are analyzed in the background of the definitions of Medical Device 
and Medical Equipment, it is noticed that these goods does not fit into them. As per the description and the photograph furnished by the 
applicant "Pathology Work Station or Grossing Station" is designed and manufactured to the specifications for specific requirement 
of the customer. The applicant states that, pathology workstation is a medical laboratory equipment or device used in pathology 
laboratories of hospitals and medical colleges to cut or gross the human tissue in to small pieces for further evaluation of dreaded 
diseases. They are neither designed for Diagnosis, prevention, monitoring, treatment or alleviation of disease or for Diagnosis, 
monitoring, treatment, alleviation of or compensation for an injury or handicap or Investigation, replacement or modification of the 
anatomy or of a physiological process to consider it as medical equipment nor designed to aid in the diagnosis, monitoring or treatment 
of medical conditions to consider 1! as medical equipment. 


೩೨೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೫, ೨೦೧೬ ಭಾಗ ೩ 





5. As an adjective ‘medical’ is defined as ‘relating to the science or practice of medicine’ and as noun it is defined as ‘an 
examination to assess a person's state of physical health or fitness’ [http://medical-dictionary.thefreedictionary.com/medical] Thus all the 
equipments and devices relatable to practice of medicine and equipment to assess a person's state of physical health or fitness are 
medical equipment or devices. The goods for which the applicant has sought clarification are the goods which are used one step earlier 
to the stage of devices and equipments to be classified as ‘medical equipments’. The Division Bench of the Hon'ble High Court of 
Karnataka in the case of Raman Boards Ltd vs. State of Karnataka STRP No. 389-435 of 2012 dated 20" August 1984 it is observed 
as follow : 


38. There are number of factors which have to be taken into consideration for determining the classification 
of a product for the purpose of classification, the relevant factors, inter alia are, statutory fiscal entry, the 
basic character, function and use of goods. When a commodity falls within a tariff entry by virtue of the 
purpose for which it is put to, the end use to which the product is put to, cannot determine the product. It is 
wellestablished that in a taxing statute, there is no room for any intendment and regard must be had to the 
clear meaning of the words. The entire matter is governed wholly by the language of the enactment. 


Apex Court in the case of Western India Plywoods Ltd Vs Collector Of Customs, Cochin Appeal (civil) 4234 of 2000 
Judgement Dated 7 October, 2005 has observed that in the matter of classification, identification of an entry is the primary step and 
the description thereof would be relevant for assigning it a particular tariff entry. The Division Bench of the Hon'ble High Court of 
Karnataka in the case of Super Market vs. State Of Karnataka ILR 1996 KAR 1969 had an occasion to decide whether "PAPER 
NAPKINS’ falls under "All kinds of Paper” or under "TOILET ARTICLES" and has decided that paper napkins cannot be classified 
under "All kinds of Paper" but shall be classified as “toilet articles". This was the judgment with regard to classification of 
commodities under the provisions of KST Act, 1957. The contention of the Dealer was that, Paper Napkins shall be classified under 
entry 125 which stood as follow : 


"S1. No. 125. - All kinds of paper including carbon paper, blotting paper, water proof paper, PVC coated 
paper, ferro paper, ammonia paper, stencil paper but excluding paper falling under serial number 55, pulp 
boards, art boards, duplex boards, triple boards, card boards, corrugated boards, and the like, cellophane." 


The Court did not favor the contention of the petitioner and held that, it cannot be classified as "all kinds of paper". Thus, the 
classification of goods with regard to the entry is with reference to grouping of similar kinds of goods which they are used for. In this 
case also all the goods used in medical field cannot be termed as medical devices and medical equipments. 


The Customs, Excise and Gold Tribunal - Bengaluru in the case of Peninsula Polymers Ltd. Vs Commissioner Of 
Central Excise 2005 (187) ELT 328 Tri Bengaluru with regard to classification of Blood Bank Refrigerator and Blood Storage Cabinet 
it has held that 


Blood Bank Refrigerator and Blood Storage Cabinet, although they are used in blood bank for storage of 
blood, they essentially perform the functions of refrigerating or freezing equipments and are hence 
properly classifiable under CETA Sub-heading 8418.10 as held by the authorities below. 


6. Thus, the commodities for which the clarification is sought are goods which are understood in common parlance as they are 
identified as such by common people. There is no definition ascribed to these commodities in the enactment also. These goods cannot 
be classified under the medical devices and equipments or under any other entry. Just because the word ‘medical’ is suffixed to 
‘equipment’ or ‘device’, all the goods which are used in the medical field cannot be termed as medical equipments or devices. Beds, 
operation table, Surgical Gowns, Surgical Masks, Surgical Caps, Surgical Drapes, Surgical Coats, Surgical Gloves, Microscopes, 
operation theatre lights are used is medical field. All these goods cannot be classified as medical devices or equipments. They are 
basically goods which belong to their basic classification as furniture, garments, laboratory equipments, and electrical goods unless the 
legislature classifies them as a group for reduced rate of tax. Otherwise these goods are to be classified as unscheduled goods. Hitherto 
only ‘surgical gloves’ were classified by the legislature as goods liable to tax at lower rate under entry 60 of Ill Schedule to KVAT Act, 
2003 and by virtue of Notification No FD 34CSL 2016(V) Dated 31.3.2016, Government has reduced the rate of tax on Surgical Gowns, 
Surgical Masks, Surgical Caps, Surgical Drapes and Surgical Coats. Thus, just because usage of these goods is in medical field, they 
do not qualify to be classified as medical equipment and medical devices. It is well-established that in a taxing statute, there is no room 
for any intendment and regard must be had to the clear meaning of the words. The entire matter is governed wholly by the language of 
the enactment. Therefore the commodities "Pathology Work Station or Grossing Station" used in medical field are neither medical 
devices or medical equipments and they are un-scheduled goods. 


7. Therefore, “Pathology Work Station or Grossing Station" are taxable at 12.5% from 1.4.2005 to 31.3.2010 and at 13.5% 
from 1.4.2010 to 31.3.2011 and at 14% w.e.f. 1.4.2011 to 31.7.2012 and at 14.5% w.e.f 1.8.2012 onwards under Section 4(1) (b) (iii) of 
the Kamataka Value Added Tax Act, 2003. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೫, ೨೦೧೬ ೩೨೬೧ 





CLARIFICATION NO.CLR/CR/109/2015-16 DATED 20.06.2016 
It is clarified that, "Pathology Work Station or Grossing Station" are taxable at 12.5% from 1.4.2005 to 31.3.2010 and at 
13.5% from 1.4.2010 to 31.3.2011 and at 14% w.e.f.1.4.2011 to 31.7.2012 and ೫ 14.5% w.e.f 1.8.2012 onwards under Section 4(1) (b) 
(iii) of the Karnataka Value Added Tax Act, 2003. 
PR - 629 Ritvik Pandey 
SC-25 Commissioner of Commercial Taxes, 
(Karnataka), Bengaluru. 
ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಎನ್‌19 ವಿಎಸ್‌ಸಿ 2016, ಬೆ೦ಗಳೂರು, ದಿನಾಂಕ: 11-04-2016 
ವಿಷಯ: ಸೋಲಾರ್‌ ಪಾರ್ಕ್‌ನಲ್ಲಿ ಸೌರ ವಿದ್ಯುತ್‌ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸುವ ಬಗ್ಗೆ. 


ಉಲ್ಲೇಖ: 1. ಸರ್ಕಾರದ ಅಧಿಸೂಚನೆ ಸಂಖ್ಯೆ ಇಎನ್‌ 21 ವಿಎಸ್‌ಸಿ 2014 ದಿನಾಂಕ: 14.10.2015. 
2. ಸರ್ಕಾರದ ಸೇರ್ಪಡೆ ಅಧಿಸೂಚನೆ ಸಂಖ್ಯೆ: ಇಎನ್‌ 19 ವಿಎಸ್‌ಸಿ 2016, ದಿನಾ೦ಕ: 02.02.2016 


ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಇಎನ್‌ 21 ವಿಎಸ್‌ಸಿ 2014 ದಿನಾಂಕ: 14.10.2015ರಲ್ಲಿ ತುಮಕೂರು ಜಿಲ್ಲೆಯ ಪಾವಗಡ ತಾಲ್ಲೂಕಿನ 


ನಾಗಲಮಡಿಕೆ ಹೋಬಳಿಯ ವ್ಯಾಪ್ತಿಯಲ್ಲಿ ಸೋಲಾರ್‌ ಪಾರ್ಕ್‌ ಸ್ಥಾಪಿಸಲು ಅಧಿಸೂಚನೆ ಹೊರಡಿಸಿರುತ್ತದೆ. 


ಸರ್ಕಾರವು ಅಧಿಸೂಚನೆ ಸಂಖ್ಯೆ ಇಎನ್‌ 21 ವಿಎಸ್‌ಸಿ 2014 ದಿನಾಂಕ: 14.10.2015 ಅನ್ನು ಮುಂದುವರೆಸುತ್ತಾ. ಸೇರ್ಪಡೆ ಅಧಿಸೂಚನೆ 
ಸಂಖ್ಯೆ: ಇಎನ್‌ 19 ವಿಎಸ್‌ಸಿ 2016, ದಿನಾ೦ಕ: 02.02.2016 ರನ್ವಯ ತುಮಕೂರು ಜಿಲ್ಲೆಯ ಪಾವಗಡ ತಾಲ್ಲೂಕಿನ ನಾಗಲಮಡಿಕೆ ಹೋಬಳಿಯ 
ವಲ್ಲೂರು, ಬಳಸಮುದ್ರ, ಕ್ಯಾತಗಾನಚರ್ಲು, ರಾಯಚರ್ಲು ಮತ್ತು ತಿರುಮಣಿ ಗ್ರಾಮಗಳಲ್ಲಿ ಸ್ಥಾಪಿಸಲು ಉದ್ದೇಶಿಸಿರುವ ಸೋಲಾರ್‌ ಪಾರ್ಕಿನ ವ್ಯಾಪ್ತಿಯಲ್ಲಿ 
ಸೌರ ವಿದ್ಯುತ್‌ ಘಟಕಗಳನ್ನು ಸ್ಥಾಪಿಸಲು ಬಳಸುವ ಜಮೀನುಗಳನ್ನು ಕರ್ನಾಟಕ ಭೂಕಂದಾಯ (ತಿದ್ದುಪಡಿ) ಅಧಿನಿಯಮ 2015 ರೊಂದಿಗೆ 
ಓದಿಕೊಂಡಂತೆ ಕರ್ನಾಟಕ ಭೂಕಂದಾಯ ಅಧಿನಿಯಮ, 1964 ರ 9510) ಪ್ರಕರಣ, (2015 ರ ಕರ್ನಾಟಕ ಅಧಿನಿಯಮ, ಸಂಖ್ಯೆ: 31ರ ಅಡಿಯಲ್ಲಿ 
ಸೌರ ವಿದ್ಯುತ್‌ ಉತ್ಪಾದನಾ ಘಟಕಗಳ ಸ್ಥಾಪನೆಗೆ ಸಂಬಂಧಿಸಿದ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆಗೊಂಡ ದಾಖಲೆಗಳೊಂದಿಗೆ, ಭೂ ಪರಿವರ್ತನೆ 
ಶುಲ್ಕ ಮತ್ತು ಅನ್ವಯಿಸುವ ಇತರೆ ಎಲ್ಲಾ ಶುಲ್ಕಗಳನ್ನು ಪಾವತಿಸಿ ಅರ್ಜಿ ಸಲ್ಲಿಸಿದಲ್ಲಿ, ಅಂತಹ ಭೂಮಿಯು ಸೌರ ವಿದ್ಯುತ್‌ ಉತ್ಪಾದನಾ ಘಟಕ ಸ್ಥಾಪನೆಗೆ 
ಭೂ ಪರಿವರ್ತನೆಗೊಂಡಿದೆ ಎಂದು ಪರಿಭಾವಿಸತಕ್ಕದ್ದೆಂದು ನಮೂದಿಸಿ ಸರ್ಕಾರವು ಸೌರ ವಿದ್ಯುತ್‌ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸಲು ಅಧಿಸೂಚನೆ 
ಹೊರಡಿಸಲಾಗಿದೆ. 

ಪ್ರಸ್ತುತ ಅಧಿಸೂಚನೆ ಸಂಖ್ಯೆ: ಇಎನ್‌ 21 ವಿಎಸ್‌ಸಿ 2014, ದಿನಾ೦ಕ: 14.10.2015 ಹಾಗೂ ಸೇರ್ಪಡೆ ಅಧಿಸೂಚನೆ ಸಂಖ್ಯೆ: ಇಎನ್‌ 19 
ವಿಎಸ್‌ಸಿ 2016, ದಿನಾಂಕ: 02.02.2016 ಅನ್ನು ಮುಂದುವರೆಸುತ್ತಾ ಈ ಅಧಿಸೂಚನೆಯ ಅನುಬಂಧದಲ್ಲಿ ಉಲ್ಲೇಖಿಸಿರುವಂತೆ ಪಾವಗಡ ತಾಲ್ಲೂಕಿನ 
ನಾಗಲಮಡಿಕೆ ಹೋಬಳಿಯ ವಲ್ಲೂರು, ಬಳಸಮುದ್ರ, ಕ್ಯಾತಗಾನಚರ್ಲು, ರಾಯಚರ್ಲು ಮತ್ತು ತಿರುಮಣಿ ಗ್ರಾಮಗಳಲ್ಲಿನ ಭೂಮಿಯನ್ನು (ಸರ್ವೆ ನಂಬರ್‌ 
ಸಹಿತ), ಉದ್ದೇಶಿತ ಸೋಲಾರ್‌ ಪಾರ್ಕ್‌ಗೆ ಸೇರ್ಪಡಿಸಿ, ಸೌರ ವಿದ್ಯುತ್‌ ಘಟಕಗಳ ಸ್ಥಾಪನೆಗೆ ಸಂಬಂಧಿಸಿದಂತೆ ಸಕ್ಷಮ ಪ್ರಾಧಿಕಾರದಿಂದ 
ಅನುಮೋದನೆಗೊಂಡ ದಾಖಲೆಗಳೊಂದಿಗೆ, ಭೂ ಪರಿವರ್ತನೆ ಕೋರಿ ಅರ್ಜಿ ಸಲ್ಲಿಸಿದಲ್ಲಿ ಸದರಿ ಭೂಮಿಗಳೂ ಸಹ ಸೌರ ವಿದ್ಯುತ್‌ ಉತ್ಪಾದನಾ ಘಟಕ 
ಸ್ಥಾಪನೆಗೆ ಭೂ ಪರಿವರ್ತನೆಗೊಂಡಿವೆ ಎಂದು ಪರಿಭಾವಿಸತಕ್ಕದ್ದೆಂದು ಈ ಮೂಲಕ ಘೋಷಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಿಶ್ವನಾಥ ಪ. ಹಿರೇಮಠ 
ಸರ್ಕಾರದ ಉಪ ಕಾರ್ಯದರ್ಶಿ 
ಇಂಧನ ಇಲಾಖೆ. 


ಅಧಿಸೂಚನೆ ಸಂಖ್ಯೆ: ಇಎನ್‌ 19 ವಿಎಸ್‌ ಸಿ 2016, ದಿನಾಂಕ: 11.04.2016ಕ್ಕ ಅನುಬಂಧ 






































ಗ್ರಾಮ: ತಿರುಮಣಿ 
ಕ್ರಸಂ. ಸರ್ವೆ ನಂ ಭೂಮಾಲೀಕರ ಹೆಸರು / ತಂದೆ ಹೆಸರು ವಿಸ್ತೀರ್ಣ 
1 194/1 ನಾರಾಯಣಪ್ಪ 4.00 
2 ನಾರಾಯಣರೆಡ್ಡಿ 0.00 
3 ಎಸ್‌. ನಾರಾಯಣಪ್ಪ 19.00 
4 ಎಸ್‌. ಅಂಜನೇಯಲು ಬಿನ್‌ ಗೋವಿಂದಪ್ಪ 21.00 
5 ಎಸ್‌. ಆದಿನಾರಾಯಣ ಬಿನ್‌ ಗೋವಿಂದಪ್ಪ 0.00 
6 ಎಸ್‌. ಅಂಜನೇಯಲು ಬಿನ್‌ ನಾರಾಯಣಪ್ಪ 15:21 
7 ಎಸ್‌. ಹೋನ್ನೂರಪ್ಪ ಬಿನ್‌ ನಾರಾಯಣಪ್ಪ 9.00 








ಭಾಗ ೩ 


























































































































೩೨೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೫, ೨೦೧೬ 
ಕ್ರಸಂ. ಸರ್ವೆನಂ ಭೂಮಾಲೀಕರ ಹೆಸರು / ತಂದೆ ಹೆಸರು ವಿಸ್ತೀರ್ಣ 

8 ಜಿ. ನಾರಾಯಣಪ್ಪ ಬಿನ್‌ ಸಂಜೀವಪ್ಪ 5.00 
9 ಲಕ್ಷ್ಮೀಶ್ಯಾಮಲಮ್ಮ ಬಿನ್‌ ಬಾಬನ್ನ 8.00 
10 ಲೀಲಾವತಿ ಬಿನ್‌ ಬಾಬನ್ನ 0.00. 
11 194/2 | ಶಾಂತಮ್ಮ ಕೋಂ ವೆಂಕಟಕೃಷ್ಣ 4.07 
12 198 ವೆಂಕಟಸುಬ್ಬಮ್ಮ ಕೋಂ ರಾಮನ್ನ 15.00 
13 ಎಸ್‌ ಅಂಜನೇಯಲು ಬಿನ್‌ ನಾರಾಯಣಪ್ಪ 19.00 
14 200/1 ವಿಜಯಲಕ್ಷ್ಮೀ ಕೋಂ ಲಕ್ಷ್ಮೀನಾರಾಯಣ 13.14 
15 189 ಗಂಗಮ್ಮ ಕೋಂ ಅಶ್ವತ್ಥಪ್ಪ 40.00 
16 ನಾಗೇಶಪ್ಪ (ಜಂಟಿ) 

17 190/17 | ತಿಪ್ಪಯ್ಯ ಬಿನ್‌ ರಾಮಪ್ಪ 3.20 
18 185 ಅಚ್ಚಮ್ಮ ಬಿನ್‌ ಕಾಮಯ್ಯ 7.34 
19 ಎಲ್‌ ನರಸಿಂಹಯ್ಯ ಬಿನ್‌ ಲಕ್ಷ್ಮಯ್ಯ 7.34 
20 161/4 ಆರ್‌ ಸತೀಶ್‌ ಬಿನ್‌ ರಾಮಕೃಷ್ಣ 7.00 
21 161/5 ಅಶ್ವಥಯ್ಯ ಬಿನ್‌ ಏರುವ ರಾಮಯ್ಯ 1.12 
22 161/6 | ಅಶ್ವಥಪ್ಪ ಬಿನ್‌ ವೆಂಕಟಪ್ಪ 13.16 
23 161/7 ಪಿ ಮಾರ್ಕಂಡಯ್ಯ ಬಿನ್‌ ಲಕ್ಷ್ಮೀನಾರಾಯಣ 3.20 
24 161/8 ಪಿ ಮಾರ್ಕಂಡಯ್ಯ ಬಿನ್‌ ಲಕ್ಷ್ಮೀನಾರಾಯಣ 1.18 
25 66/4 ಎಸ್‌ ರಾಮನ್ನ ಬಿನ್‌ ಸಲ್ಲಗುಂಡ್ಡ ಗುರಪ್ಪ 6.21 
26 88/8 ಓಬಳೇಶು ಬಿನ್‌ ಗುರ್ರಂ ಓಬಳೇಶು 10.00 
27 83/1 ಹನುಮಕ್ಕ ಕೋಂ ವೆಂಕಟಯ್ಯ 2.35 
28 83/2 ರಾಮಪ್ಪ 2.09 
29 97/1 ಫಡಾ 0.05 
30 98/3 ರವಿಕುಮಾರ್‌ ಬಿನ್‌ ವೆಂಕಟಸುಬ್ಬಯ್ಯ 12.05 
31 104/ಪಿ2 ಲಕ್ಷ್ಮೀದೇವಮ್ಮ ಕೋಂ ನಾರಾಣಮ್ಮ 2.34 
32 ಆದೆಪ್ಪ ಬಿನ್‌ ಮಾದನ್ನ 2.38 
33 104/ಪಿ2 | ಫಕೀರಪ್ಪ ಬಿನ್‌ ಬಾವಕ್ಕ 4.00 
34 ಲಕ್ಷ್ಮಮ್ಮ ಕೋಂ ಸುಬ್ಬಯ್ಯ 4.38 
35 ನಾರರಾಜು ಬಿನ್‌ ಮೂಗನ್ನ 3.13 
36 133/6 ಕಲಕಂದ ಬಿನ್‌ ವೆಂಕಟರವಣಪ್ಪ 3.00 
37 181 ಶ್ರೀರಾಮುಲು 8.09 
38 ಲಕ್ಷ್ಮೀನಾರಯಣ 8.09 
39 ಲಕ್ಷ್ಮೀದೇವಮ್ಮ ವಲಜರೆಡ್ಡಿ 14.30 
40 198 ವೆಂಕಟಸುಬ್ಬಮ್ಮ ಕೋಂ ರಾಮನ್ನ 15.00 
41 ಎಸ್‌ ಆಂಜನೇಯ ಬಿನ್‌ ಗೊಲ್ಲನಾರಾಯಣಪ್ಪ 19.00 
42 225 ರಾಮಪ್ಪ ಬಿನ್‌ ನಾಗಪ್ಪ 3.10 
43 226 ಸುಬ್ಬಮ್ಮ ಕೋನ್‌ ಪಾತನ್ನ 3.10 
44 227 ಮುತ್ಯಾಲಪ್ಪ ಬಿನ್‌ ಮುತ್ಯಾಲಕ್ಕ 3.10 
45 228 ತಿಮ್ಮಯ್ಯ ಬಿನ್‌ ನರಸಯ್ಯ 3.10 




















೩೨೬೩ 


















































































































































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೫, ೨೦೧೬ 
ಕ್ರಸಂ. ಸರ್ವೆನಂ ಭೂಮಾಲೀಕರ ಹೆಸರು / ತಂದೆ ಹೆಸರು ವಿಸ್ತೀರ್ಣ 
46 229 ಕೆ.ಎನ್‌. ಸುಧಾಕರ 3.07 
47 230 ಕೆ.ಎನ್‌. ಸುಧಾಕರ 3.00 
48 231 ಗಂಗಮ್ಮ 3.00 
49 232 ನರಸಮ್ಮ 3.00 
50 233 ನರಸಿಂಹಪ್ಪ 3.00 
51 234 ರಂಗಯ್ಯ 3.00 
52 235 ಪೆದ್ದನ್ನ 4.33 
53 236 ಬಾಬಯ್ಯ 4.30 
ಗ್ರಾಮ: ರಾಯಚೆರ್ಲು 

54 231/5  ಸುಬ್ಬನ್ನ ಬಿನ್‌ ರಾಮಪ್ಪ ly 
55 235/1ಬಿ 1 | ಮಂಜುನಾಥ ಲೇ ಸುಬ್ಬನ್ನ 1.07 
56 235/1ಬಿ2 | ಅಡ್ರ ಅಕ್ಕಲಪ್ಪ ಬಿನ್‌ ಲೇ ಅಕ್ಕಲಪ್ಪ 1.06 
57 235/1ಬಿ3 | ರಾಮಕೃಷ್ಣಪ್ಪ ಬಿನ್‌ ಸನ್ನ ಅಕ್ಕಲಪ್ಪ 1.06 
58 235/104 ಲಕ್ಷ್ಮಮ್ಮ ಬಿನ್‌ ಮುತ್ಯಲಪ್ಪ 1.06 
59 235/105 | ಎ ನಾರಾಯನಪ್ಪ ಬಿನ್‌ ಅಡ್ರ ಅಕ್ಕಲಪ್ಪ 1.06 
60 240/1 | ಮುತ್ಯಾಲಪ್ಪ ಬಿನ್‌ ಸುಬ್ಬಯ್ಯ 2.06 
61 240/2 | ಪೋತಪ್ಪ ಬಿನ್‌ ಕಲಪಿ ಸಂಜೀವಪ್ಪ 127 
62 240/3 | ಮುತ್ಯಾಲಪ್ಪ ಬಿನ್‌ ಸುಬ್ಬಯ್ಯ 1.26 
63 240/4 ಪೋತನ್ನ 1.30 
64 240/4ಪಿ2 | ಪಿ ಅಕ್ಕಲಪ್ಪ ಬಿನ್‌ ಲೇ ಪೋತಪ್ಪ 1.30 
65 ಅಕ್ಕಮ್ಮ ಬಿನ್‌ ಕೆ ಪೋತಪ್ಪ 0.00 
66 244/ಪಿ1 | ಲಕ್ಷ್ಮಮ್ಮ ಕೋಂ ಸುಬ್ಬಯ್ಯ ಅರ್‌ 5.00 
67 244/ಪಿ2 ಅಡ್ರನಾಗಯ್ಯ ಬಿನ್‌ ಲೇ ಅಕ್ಕಲಪ್ಪ 5.00 
68 244/ಪಿ3 | ಮುತ್ಯಾಲಪ್ಪ ಬಿನ್‌ ಲೇ ಗುರ್ರಪ್ಪ 3.00 
69 ಚಲಪತಿ ಬಿನ್‌ ಗುರ್ರಪ್ಪ 0.0 
70 ವೆಂಕಟಲಕ್ಷ್ಮಮ್ಮ ಬಿನ್‌ ಗುರ್ರಪ್ಪ 0.00 
71 ನಾಗಲಕ್ಷ್ಮಮ್ಮ ಬಿನ್‌ ಗುರ್ರಪ್ಪ 0.00 
72 ಅಕ್ಕಮ್ಮ ಬಿನ್‌ ಗುರ್ರಪ್ಪ 0.00 
73 244/ಪಿ4 | ಅರ್‌ ವಿ ಜಗನ್ನಾಥ ಬಿನ್‌ ಲೇ ವೆಂಕಟರಣಪ್ಪ 4.00 
74 244/1ಎ1 | ಎನ್‌ ಅಕ್ಕಲಪ್ಪ ಬಿನ್‌ ನಾರಾಯಣಪ್ಪ 7.07 
75 ಅರ್‌ ಶ್ರೀನಿವಾಸಲು ಬಿನ್‌ ರಾಮಯ್ಯ (ಜಂಟಿ) 

76 ಕೆ ಓಬಳೇಶು ಬಿನ್‌ ಓಬಳೇಶಪ್ಪ 4.00 
77 244/1ಎ2 | ಗೋಪಾಲಪ್ಪ ಬಿನ್‌ ರಾಮಯ್ಯ 3.11 
78 244/1ಬಿಪಿ2 | ಅರ್‌ ಚಲಪತಿ ಬಿನ್‌ ರಾಮಯ್ಯ 6.00 
79 244/2 | ನರಸಿಂಹಯ್ಯ ಬಿನ್‌ ಅಕ್ಗಲಪ್ಪ 4.00 
80 225/1 | ಪಿಎಸ್‌ ಅಕ್ಕಲಪ್ಪ ಬಿನ್‌ ಸುಬ್ಬಯ್ಯ 0.06 
81 ಕೊಂಡಮ್ಮ 0.00 
82 ರಾಮಯ್ಯ 0.00 








ಭಾಗ ೩ 


























































































































೩೨೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೫, ೨೦೧೬ 
ಕ್ರಸಂ. ಸರ್ವೆನಂ ಭೂಮಾಲೀಕರ ಹೆಸರು / ತಂದೆ ಹೆಸರು ವಿಸ್ತೀರ್ಣ 
83 ನಾಗಪ್ಪ ಬಿನ್‌ ಕರಿಯಪ್ಪ 0.00 
84 ಮುತ್ಯಾಲಪ್ಪ 4.34 
85 213/21 ಕೆ ಶ್ರೀನಿವಾಸುಲು ಬಿನ್‌ಕೆ ಮುತ್ಯಾಲಪ್ಪ 7.21 
86 ಕೆ ಕೇಶನ್ನ ಬಿನ್‌ ಮುತ್ಯಾಲಪ್ಪ 8.10 
87 ಸಾಕಮ್ಮ ಕೋಂ ಮುತ್ಯಾಲಪ್ಪ 3.30 
88 213/ಪಿ2 | ವಡ್ರಚಿಕ್ಕವೆಂಕಟಯ್ಯ 13.07 
89 136/4 ಎಸ್‌ ಮಾರ್ಕಂಡಯ್ಯ ಬಿನ್‌ ಪೆದ್ದಕೊಂಡಯ್ಯ 4.20 
90 136/5 ಕೊಂಡಮ್ಮ ಕೋಂ ವೆಂಕಟಕೊಂಡಯ್ಯ 8.19 
91 53/12 ಎನ್‌ ಎಸ್‌ ಶಿವಕುಮಾರ ಬಿನ್‌ ಆದಿನಾರಾಯಣಪ್ಪ 1.21 
92 54/4 ವೆಂಕಟರವಣಪ್ಪ 1.34 
93 ಎ ಎನ್‌ ಶಿವ ಶಂಕರ್‌ ಬಿನ್‌ ಅದಿನಾರಾಯಣಪ್ಪ 1.34 
94 54/5 ಎ ಎನ್‌ ಶಿವ ಶಂಕರ್‌ ಬಿನ್‌ ಅದಿನಾರಾಯಣಪ್ಪ 1.15 
95 ಎ.ಎನ್‌.ಜಯರಾಮು ಬಿನ್‌ ವಿ. ಅದಿನಾರಾಯಣಪ್ಪ 2.00 
96 71/1 ವೆಂಕಟೇಶ್‌ ಬಿನ್‌ ಎಂ ರಾಮಯ್ಯ 1.32 
97 71/2 ಆದೆನ್ನ ವಿ ಬಿನ್‌ ಚಿಕ್ಕ ವೆಂಕಟರವಣಪ್ಪ 6.12 
98 71/3 ಆದೆನ್ನ ವಿ ಬಿನ್‌ ಚಿಕ್ಕ ವೆಂಕಟರವಣಪ್ಪ 3.29 
99 71/4 ಎವಿ ಲಕ್ಷ್ಮಿನಾರಾಯಣಪ್ಪ ಬಿನ್‌ ಲೇಟ್‌ ವೆಂಕಟರವಣಪ್ಪ 3.29 
100 43/7 ಸತ್ಯನಾರಾಯಣ ಬಿನ್‌ ಚಿನ್ನಯ್ಯ 7.37.08 
101 ಅಂಜನೇಯಲು ಬಿನ್‌ ಚಿನ್ನಯ್ಯ 0.00 
102 ಶ್ರೀನಿವಾಸಲು ಬಿನ್‌ ಚಿನ್ನಯ್ಯ 0.00 
103 226 ಅಕ್ಕಮ್ಮ ದೇವರು 23.11 
104 83/1 ಕೆ ಎಸ್‌ ಶ್ರೀನಿವಾಸಲು ಬಿನ್‌ ಕೊಂಗರಸುಬ್ಬಯ್ಯ 11.20 
105 83/2 ರವಿಕುಮಾರ ಕೆ ಎಸ್‌ ಬಿನ್‌ ಕೊಂಗರ ಸುಬ್ಬಯ್ಯ 11.20 
ಗ್ರಾಮ: ವಳ್ಳೂರು 
106 215 ವಿ.ಎನ್‌.ಚಂದ್ರಶೇಖರ ಬಿನ್‌ ಎಂ.ನಾರಾಯಣಪ್ಪ 02.20 
107 ವಿ.ಎನ್‌.ಚಂದ್ರಶೇಖರ ಬಿನ್‌ ಎಂ.ನಾರಾಯಣಪ್ಪ 9.29 
108 225/1 | ಬಿ.ಮಾರಪ್ಪ ಬಿನ್‌ ಚಿನ್ನಪ್ಪ 4.22 
109 237 ಪೋತರೆಡ್ಡಿ ಬಿನ್‌ ತಿಮ್ಮಾರೆಡ್ಡಿ 
110 ಲಿಂಗಮ್ಮ ಕೋಂ ಚನ್ನಯ್ಯ 3.36 
111 ಆಂಜಿನಪ್ಪ ಬಿನ್‌ ತಿಮ್ಮಪ್ಪ 
112 228/1ಬಿ | ಕೇಶವರೆಡ್ಡಿ ಬಿನ್‌ ಚಿಕ್ಕಪಾತಪ್ಪ 10.00 
113 233/2 ರವಿ.ಬಿನ್‌ ಚನ್ನಯ್ಯ 4.22 
114 ತಿಪ್ಪಮ್ಮ ಕೋಂ ಪೆದ್ದಪ್ಪಯ್ಯ 
115 ಮುದ್ದಪ್ಪ 
116 ರತ್ನಮ್ಮ ಬಿನ್‌ ಲಿಂಗಪ್ಪ 
117 ನಾರಾಯಣಪ್ಪ 
118 233/3 ಮುದ್ದಪ್ಪ 10.39 
119 233/4 ಪೋತರೆಡ್ಡಿ ಬಿನ್‌ ಚನ್ನಯ್ಯ 4.22 




















೩೨೬೫ 























































































































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೫, ೨೦೧೬ 
ಕ್ರಸಂ. | ಸರ್ವೆನಂ ಭೂಮಾಲೀಕರ ಹೆಸರು / ತಂದೆ ಹೆಸರು ವಿಸ್ತೀರ್ಣ 
120 234/4  ಕೆ.ಜಯರಾಮರೆಡ್ಡಿ ಬಿನ್‌ ಕೇಶವರೆಡ್ಡಿ 4.36 
121 241/1 ಶಿವಾರೆಡ್ಡಿ ಬಿನ್‌ ಚೆನ್ನಯ್ಯ 3.10 
122 241/2 ಸಿ.ರವಿ ಬಿನ್‌ ಚೆನ್ನಯ್ಯ 4.25 
123 241/3 ಪೋತರೆಡ್ಡಿ ಬಿನ್‌ ಚನ್ನಯ್ಯ 4.26 
124 264/3 | ಪೆದ್ದ ಕುಲಾಯನ್ನ ಬಿನ್‌ ಫಕೃದಿನಪ್ಪ 5.00 
125 245 ಎ.ಡಿ.ಚನ್ನಯ್ಯ ಬಿನ್‌ ಒಬನ್ನ 11.06 
126 246 ನಾಗಮ್ಮ 10.00 
127 250 ಸದಾಶಿವರೆಡ್ಡಿ ಬಿನ್‌ ಯಲ್ಲಾರೆಡ್ಡಿ 13.08 
128 251/2 ಅದೆಮ್ಮ ಬಿನ್‌ ಲೇ ವಲಿಸನ್ನ 1.18 
129 210 ಸುನಂದಮ್ಮ ಬಿನ್‌ ದೈವದಿನಮ್‌ ರೆಡ್ಡಿ 3.38 
130 193/2 | ಕುರುಬ ತಿರುಪಾಲಪ್ಪ ಬಿನ್‌ ಬಡಕಪ್ಪ 4.00 
131 193/3 | ಕೆ ರಾಮಾಂಜಿನೇಯ ಬಿನ್‌ ಸಿದ್ದನ್ನ 1.26 
132 ಕೆ ಗೋಪಾಲಪ್ಪ ಬಿನ್‌ ಸಿದ್ದನ್ನ 1.27 
133 ಕೆ ರಾಮಚಂದ್ರಪ್ಪ ಬಿನ್‌ ಸಿದ್ದನ್ನ 1.27 
134 196/3 | ಮುತ್ಯಾಲಪ್ಪ ಬಿನ್‌ ಬೇಡರ ಪಾತಪ್ಪ 0.26 
135 201/1 | ವೆಂಕಟರಾಮರೆಡ್ಡಿ ಬಿನ್‌ ಗೋವಿಂದಪ್ಪ 09.38 
136 172 ತಿಮ್ಮರಡ್ಡಿ ಬಿನ್‌ ದೋಡ್ಡಜರಬಂಡಪ್ಪ 
137 ಎ.ಗೊವಿಂದಪ್ಪ ಬಿನ್‌ ಅಂಜಪ್ಪ 14.19 
138 ಜಿ.ಪ್ರಭಾಕರರೆಡ್ಡಿ ಬಿನ್‌ ಗೋವಿಂದರೆಡ್ಡಿ 
139 173/3 ನಾಗಮ್ಮ ಕೋಂ ಚನ್ನಯ್ಯ 3 
140 ಗಿರಿಜಮ್ಮ ಕೋಂ ಚನ್ನಯ್ಯ 
141 179/1 | ತಿಮ್ಮರಡ್ಡಿ ಬಿನ್‌ ದೋಡ್ಡಜರಬಂಡಪ್ಪ 
142 ಎ.ಗೊವಿಂದಪ್ಪ ಬಿನ್‌ ಅಂಜಿನಪ್ಪ 06.28 
143 ಜಿ.ಪ್ರಭಾಕರರೆಡ್ಡಿ ಬಿನ್‌ ಗೋವಿಂದರೆಡ್ಡಿ 
144 179/3 | ದುಬ್ಬಹನುಮಂತಪ್ಪ ಬಿನ್‌ ತಿಮ್ಮಯ್ಯ 4.15 
145 179/4 | ತಿಮ್ಮರೆಡ್ಡಿ ಬಿನ್‌ ದೋಡ್ಡಜರಬಂಡಪ್ಪ 
146 ಎ.ಗೋವಿಂದಪ್ಪ ಬಿನ್‌ ಅಂಜಿನಪ್ಪ ಚ 
147 ಎ.ಜರಬಂಡಪ್ಪ ಬಿನ್‌ ದುಬ್ಬಹನುಮಂತಪ್ಪ 
148 ಜಿ.ಪ್ರಭಾಕರರೆಡ್ಡಿ ಬಿನ್‌ ಗೋವಿಂದರೆಡ್ಡಿ 
149 187/2 | ಚೌಡಮ್ಮಕೋಂ ಸುಬ್ಬಣ್ಣ 2.00 
150 187/3 ತ 4.21 
ಬಿನ್‌ ಲೇ ಜರಬಂಡರೆಡ್ಡಿ ಉಪ್‌ ಜರಬಂಡಪ್ಪ 
151 188/1ಬಿ1 ಲಕ್ಷ್ಮಯ್ಯ ಬಿನ್‌ ಈರಪ್ಪ 3.00 
152 189/2 ಎ.ಗೋವಿಂದರೆಡ್ಡಿ ಬಿನ್‌ ಅಂಜನಪಯ್ಯ 12.18 
153 ಎ.ಜರಬಂಡರೆಡ್ಡಿ ಬಿನ್‌ ದುಬ್ಬಹನುಮಂತಪ್ಪ 0.00 
154 ಬಿ.ಎನ್‌.ಲಕ್ಕ್ಮೀದೇವಿ ಬಿನ್‌ ತಿಮ್ಮರೆಡ್ಡಿ 0.00 
155 ಜಿ.ಪ್ರಾಭಾಕರರೆಡ್ಡಿ ಬಿನ್‌ ಗೋವಿಂದರೆಡ್ಡಿ 0.00 
156 197/1 ತಿಪ್ಪಮ್ಮ ಕೋಂ ಎ.ಡಿ.ಚನ್ನಯ್ಯ 7.32 




















೩೨೬೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೫, ೨೦೧೬ 


ಭಾಗ ೩ 
































































































































ಕ್ರಸಂ. ಸರ್ವೆನಂ ಭೂಮಾಲೀಕರ ಹೆಸರು / ತಂದೆ ಹೆಸರು ವಿಸ್ತೀರ್ಣ 

157 198/1 ವೆಂಕಟಮ್ಮ ಕೋಂ ನಲ್ಲಿರಾಮಯ್ಯ 6.38 

158 198/2 ವೆಂಕಟಮ್ಮ ಕೋಂ ನಲ್ಲಿರಾಮನ್ನ 

159 ನಾರಾಯಣಮ್ಮ ಕೋ ಪಿ.ಎಲ್‌. ಲಕ್ಷ್ಮೀನಾರಯಣಪ್ಪ 4.15 

160 ಎ.ಡಿ.ಮುತ್ಯಾಲಪ್ಪ ಬಿನ್‌ ಓಬನ್ನ 

161 199/2 ನಾಗಮ್ಮ ಕೋಂ ದೇವಪ್ಪ 4.34 

162 155/2 ಊಮದೇವಿ ಕೋಂ ಎಸ್‌.ನಾಗರಾಜ್‌ 2.00 

163 157 ಚನ್ನಯ್ಯ ಬಿನ್‌ ನಡಪಿಪೊತನ್ನ ಹ 

164 ಚಿನ್ನಚಿನ್ನಯ್ಯ ಬಿನ್‌ ನಡಿಪಿಪೊತನ್ನ 

165 ನಡುಪಿಪೊತನ್ನ 

166 ವೆಕಟರವಣಪ್ಪ 0.12 

167 ಚನ್ನಯ್ಯ 

168 161 ನಾಗಿರೆಡ್ಡಿ ಬಿನ್‌ ವೆಂಕಟರವಣಪ್ಪ 20.04 

169 ವಿ ಕೇಶನ್ನ ಬಿನ್‌ ವೆಂಕಟರವಣಪ್ಪ 

170 162 ಬಿ.ಪಿ.ನಾರಾಯಣರೆಡ್ಡಿ 11.11 

171 163 ತಾಳಂಕಿರಾಮಯ್ಯ ಬಿನ್‌ ಕೊಂಡಯ್ಯ ಸಕಾ 

172 ಅಂಜನಮ್ಮ ಕೋಂ ಮುತ್ಯಾಲಪ್ಪ 

173 ಗೋಪಾಲ ಬಿನ್‌ ಮುತ್ಯಾಲಪ್ಪ 03.00 

174 ಮುತ್ಯಾಲಪ್ಪ ಬಿನ್‌ ಯರ್ರಪ್ಪ 03.02 

175 184 ಬಿ.ಎನ್‌.ಲಕ್ಕ್ಮಿ ದೇವಿ ಕೋಂ ಲೇ.ತಿಮ್ಮ ರೆಡ್ಡಿ 8.30 

176 ಜರಬಂಡಪ್ಪ ಬಿನ್‌ ಗೋವಿಂದಪ್ಪ 0.27 

5 191/1 ಎ.ಜೆ. ನಾರಾಯಣರೆಡ್ಡಿ ಬಿನ ಲೇ ಜರಬಂಡರೆಡ್ಡಿ ಉಪ್‌ ಚ್ಟ 
ಜರಬಂಡಪ್ಪ 

| 191/3 ಎದೆ ಅಡಡ್ಡ ಬಿನ್‌ ಲೇ ಜರಬಂಡರೆಡ್ಡಿ ಉಪ್‌ ಸ 
ಜರಬಂಡಪ್ಪ 

179 268/3 ಲಕ್ಷ್ಮೀದೇವಮ್ಮ ಕೋಂ ವಿ ಪಿ ಗೋವಿಂದರೆಡ್ಡಿ 4.22 

180 ಚಂದ್ರಮ್ಮ ಬಿನ್‌ ರಾಮ್ಯಯ (ಒಟ್ಟು) 

181 220/2 |ಜಿಷೆದ್ದರೆಡ್ಡಿ ಬಿನ್‌ ಗುಲ್‌ ಗಾನಪ್ಪ 4.20 

182 205 ಚಂದ್ರಶೇಖರ ಬಿನ್‌ ನಾರಾಯಣಪ್ಪ 2.24 

183 ಚಂದ್ರಶೇಖರ ಬಿನ್‌ ನಾರಾಯಣಪ್ಪ 9.24 

184 163 ತಾಳಂಕಿರಾಮಯ್ಯ ಬಿನ್‌ ಕೊಂಡಯ್ಯ ಸಃ 

185 ಅಂಜನಮ್ಮ ಕೋಂ ಮುತ್ಯಾಲಪ್ಪ 

186 ಗೋಪಾಲ ಬಿನ್‌ ಮುತ್ಯಾಲಪ್ಪ 03.00 

187 ಮುತ್ಯಾಲಪ್ಪ ಬಿನ್‌ ಯರ್ರಪ್ಪ 03.02 

188 263 ಗೋಪಾಲ ಬಿನ್‌ ಮುತ್ಯಾಲಪ್ಪ 3.00 

189 180 ನಾಗಮ್ಮಕೋಂ ಚನ್ನಪ್ಪ 15.21 

190 ಮುತ್ಯಾಲಪ್ಪ ಬಿನ್‌ ರಾಮಯ್ಯ(ಜಂಟಿ) 

191 ನಂಜಪ್ಪ 8.00 

192 ಅಂಜಿನಮ್ಮ ಕೋಂ ಪಾತಪ್ಪ 7.00 








೩೨೬೭ 





























































































































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೫, ೨೦೧೬ 
ಕ್ರಸಂ. ಸರ್ವೆನಂ ಭೂಮಾಲೀಕರ ಹೆಸರು / ತಂದೆ ಹೆಸರು ವಿಸ್ತೀರ್ಣ 
193 181/1 | ಅಕ್ಕಲಪ್ಪ ಬಿನ್‌ ಚೌಡಪ್ಪ 5.00 
194 242 ಮುತ್ಯಾಲಪ್ಪ ಬಿನ್‌ ಹನುಮಂತಪ್ಪ 9.00 
195 ಓಬಳೇಶು ಬಿನ್‌ ಹನುಂತಪ್ಪ 
196 ಓಬನ್ನ ಬಿನ್‌ ಓಬನ್ನ 
197 ಸಿದ್ದಪ್ಪ ಬಿನ್‌ ಓಬನ್ನ (ಜಂಟಿ) 
198 ಜಿ ಎನ್‌ ಶಿವಕುಮಾರರೆಡ್ಡಿ 9.23 
199 ಜಿ ಎನ್‌ ಮಾರುತಿರೆಡ್ಡಿ 
200 ಮಲ್ಲಕ್ಕ ಕೋಂ ಜಿ ನಾರಾಯಣರೆಡ್ಡಿ (ಜಂಟಿ) 
201 200 ಜಿ ನಾರಾಯಣರೆಡ್ಡಿ ಇತರೆ 12.36 
ಗ್ರಾಮ: ಕ್ಯಾತಗಾನಚೆರ್ಲು 
202 56/2 ವಿ ಪೋತರೆಡ್ಡಿ ಬಿನ್‌ ಪೋತರೆಡ್ಡಿ 10.23 
203 59/1 ಕೆ ಚಿನ್ನಾರೆಡ್ಡಿ ಬಿನ್‌ ನಾಗಪ್ಪ 14.08 
204 59/2 ಕೆ ಪಿ ಬಾವಯ್ಯ ಬಿನ್‌ ಹೊನ್ನೂರಪ್ಪ 5.24 
205 ಕೆ ಎನ್‌ ಗೋಪಾಲ ಬಿನ್‌ ನರಸಿಂಹಪ್ಪ 5.24 
206 60/1 ಕೆ ಪುರುಷೋತ್ತಮ್ಮ ಬಿನ್‌ ಚಿನ್ನರೆಡ್ಡಿ 8.18 
207 ಕೆ ಎನ್‌ ಕೃಷ್ಣಮೂರ್ತಿ ಬಿನ್‌ ನರಸಿಂಹಪ್ಪ(ಜಂಟಿ) 0.00 
208 60/4 ಚಿನ್ನಯ್ಯ ಬಿನ್‌ ಬಾಬಯ್ಯ 1.13 
209 ಕೆ ಪಿ ಬಾವಯ್ಯ ಬಿನ್‌ ಹೊನ್ನೂರಪ್ಪ 0.26 
210 ಕೆ ಎನ್‌ ಗೋಪಾಲ ಬಿನ್‌ ನರಸಿಂಹಪ್ಪ 0.26 
211 ಕೆ ಎನ್‌ ಕೃಷ್ಣಮೂರ್ತಿ ಬಿನ್‌ ನರಸಿಂಹಪ್ಪ(ಜಂಟಿ) 0.00 
212 61/1 ಗುಲಗಾನಿ ರೆಡ್ಡಿ ಬಿನ್‌ ಜಿ ತಿಮ್ಮಯ್ಯ 06.11 
213 ಪೋತನ್ನ ಬಿನ್‌ ಜಿ ತಿಮಯ್ಯ 4.31 
214 61/2 ಗುಲಗಾನಿ ರೆಡ್ಡಿ ಬಿನ್‌ ಜಿ ತಿಮ್ಮಯ್ಯ 04.20 
215 ಸುನಂದಮ್ಮ ಕೋಂ ಗುಲಗಾನಿರೆಡ್ಡಿ 3.00 
216 61/3 ಕೆಗೋಪಾಲ ಬಿನ್‌ ಗುಡ್ಡಮಯ್ಯ 6.00 
217 ಪ್ರಸನ್ನ ಕುಮಾರ್‌ ಬಿನ್‌ ಭೂಮನ್ನ 03.31 
218 ಕೆಬಿನಾಗರಾಜು ಬಿನ್‌ ಭೂಮನ್ನ 0.00 
219 ಚಿನ್ನಯ್ಯ ಬಿನ್‌ ಭೂಮನ್ನ 0.00 
220 61/4 ಪ್ರಸನ್ನ ಕುಮಾರ್‌ ಬಿನ್‌ ಭೂಮನ್ನ 02.10 
221 ಕೆ ಬಿ ನಾಗರಾಜು ಬಿನ್‌ ಭೂಮನ್ನ 0.00 
222 ಚಿನ್ನಯ್ಯ ಬಿನ್‌ ಭೂಮನ್ನ 0.00 
223 64/1 ಜಿ ನಾರಾಯಣ ಬಿನ್‌ ಜಿ ಚೌಡಪ್ಪ 10.33 
224 64/3 ಗೌರಮ್ಮ ಕೋಂ ಚನ್ನರಾಯುಡು 04.34 
225 ಅರ್‌ ಆಂಜನರೆಡ್ಡಿ ಬಿನ್‌ ಅರ್‌ ರಾಮಯ್ಯ 04.34 
226 64/4 ಬಾಬಯ್ಯ ಉ.. ಬಾವಯ್ಯ ಬಿನ್‌ ಮೌಲಾಲಪ್ಪ 6.09 
227 65/2 ಪಾತನ್ನ ಬಿನ್‌ ಬಾವಯ್ಯ 3.32 
228 65/3 ಪೆದ್ದಾಯಪ್ಪ 4.10 
229 66/1 ವೆಂಕಟರಾಮಯ್ಯ 14.38 




















ಭಾಗ ೩ 


























































































































೩೨೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೫, ೨೦೧೬ 
ಕ್ರಸಂ. ಸರ್ವೆನಂ ಭೂಮಾಲೀಕರ ಹೆಸರು / ತಂದೆ ಹೆಸರು ವಿಸ್ತೀರ್ಣ 

230 ಯಲ್ಲಪ್ಪ 00 
231 ಎನ್‌ ಜಯಕುಮಾರ್‌ 00 
232 ಬೊಡಮ್ಮಕೋಂ ಮೂಸಪ್ಪ 00 
233 ಮೂಗಮ್ಮ ಕೋಂ ಪೆದ್ದನ್ನ 00 
234 ನರಸಮ್ಮ ಕೋಂ ತಿರುಮಲಪ್ಪ (ಜಂಟಿ) 00 
235 66/2 ತಿಪ್ಪಮ್ಮ ಕೋಂ ನರಸಿಂಹಪ್ಪ 2.03 
236 66/3 ಮುತ್ಯಾಲಕ್ಕ ಕೋಂ ಮುತ್ಯಾಲನ್ನ 2.03 
237 66/5 ಮಾರಕ್ಕ ಕೋಂ ಸುಬ್ಬನ್ನ 2.04 
238 66/6 ಮುತ್ಯಾಲಕ್ಕಕೋಂ ದುಗ್ಗನ್ನ 2.00 
239 66/7 ವೆಂಕಟಲಕ್ಷ್ಮಮ್ಮ ಕೋಂ ಪೆದ್ದನ್ನ 2.00 
240 66/8 ಮುತ್ಯಾಲಕ್ಕ ಕೋಂ ರಾಮಾಂಜಿ 2.00 
241 66/9 ಮುತ್ಯಾಲಮ್ಮ ಕೋಂ ತಿಪ್ಪನ್ನ 2.00 
242 66/10 ಗಂಗಮ್ಮ ಕೋಂ ಮುತ್ಯಾಲನ್ನ 2.00 
243 67 ಕೆ ಚಿನ್ನಾರೆಡ್ಡಿ ಬಿನ್‌ ನಾಗಪ್ಪ 20.18 
244 68/2 ಕೆ ಅಂಜನೇಯ ಬಿನ್‌ ಚಿಕ್ಕವೆಂಕಟಪ್ಪ 4.01 
245 ಪೆದ್ದವೆಂಕಟರೆಡ್ಡಿ ಬಿನ್‌ ವೆಂಕಟರವಣಪ್ಪ 4.01 
246 68/3 ಕೆ ಅಂಜನೇಯ ಬಿನ್‌ ಚಿಕ್ಕವೆಂಕಟಪ್ಪ 331 
247 ಪೆದ್ದವೆಂಕಟರೆಡ್ಡಿ ಬಿನ್‌ ವೆಂಕಟರವಣಪ್ಪ 3.28 
248 69 ಕೆ ಚಿನ್ನಾರೆಡ್ಡಿ ಬಿನ್‌ ನಾಗಪ್ಪ 9.21 
249 51/2 ಗುಲಗಾನಿ ರೆಡ್ಡಿ ಬಿನ್‌ ಜಿ ತಿಮ್ಮಯ್ಯ 3.20 
250 ಪೋತನ್ನಬಿನ್‌ ಜಿ ತಿಮ್ಮಯ್ಯ 23) 
251 ನಾಗರಾಜು ಬಿನ್‌ ತಿಮ್ಮಯ್ಯ ಜಿ 2.24 
252 ರಾಮಲಿಂಗ ಬಿನ್‌ ಜಿ ತಿಮ್ಮಯ್ಯ 2.17 
253 51/3 ಗುಲಗಾನಿ ರೆಡ್ಡಿ ಬಿನ್‌ ಜಿ ತಿಮ್ಮಯ್ಯ 1.02 
254 ಪೋತನ್ನಬಿನ್‌ ಜಿ ತಿಮ್ಮಯ್ಯ 1.14 
255 ನಾಗರಾಜು ಬಿನ್‌ ತಿಮ್ಮಯ್ಯ ಜಿ ls 
256 ರಾಮಲಿಂಗ ಬಿನ್‌ ಜಿ ತಿಮ್ಮಯ್ಯ 1.27 
257 220/2 |ಪೆದ್ದರೆಡ್ಡಿ ಬಿನ್‌ ಗುಲಗಾನರೆಡ್ಡಿ 4.20 
258 45 ಕಿಟ್ಟಪ್ಪ ಬಿನ್‌ ಜಿಂಕ್ಷಪಾಪನ್ನ 5.36 
259 ಗೋಪಾಲ ಬಿನ್‌ ಜಿಂಕ್ಷಪಾಪ್ಪನ್ನ 5.36 
260 ಪಾಪನ್ನ ಬಿನ್‌ ಜಿಂಕ್ಷಪಾಪನ್ನ 5.36 
261 ಹನುಮಕ್ಕ ಕೋಂ ಕೃಷ್ಣರೆಡ್ಡಿ 5.00 
262 46 ತಿಮ್ಮಯ್ಯಬಿನ್‌ ಹನುಮಂತಪ್ಪ 8.05 
263 ಜಯಮ್ಮ ಕೋಂ ಮುತ್ಯಾಲಪ್ಪ 8.00.04 
264 |31/2 ಹನುಮಕ್ಕ ಕೋಂ ಲೇ ಗೌವನಿ ಮುತ್ಯಾಲಪ್ಪ 14.02 
265 39/2 ಟಿ ರಾಮಮೋಹನ ಬಿನ್‌ ತಿಮ್ಮಯ್ಯ 3.12 
266 39/3 ಮುತ್ಯಾಲಪ್ಪ ಬಿನ್‌ ಹೊನ್ನೂರಪ್ಪ 3.12 
267 39/4 ನಾಗನ್ನ ಬಿನ್‌ ರಾಮನ್ನ 3.11 




















೩೨೬೯ 




















































































































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೫, ೨೦೧೬ 
ಕ್ರಸಂ. ಸರ್ವೆನಂ ಭೂಮಾಲೀಕರ ಹೆಸರು / ತಂದೆ ಹೆಸರು ವಿಸ್ತೀರ್ಣ 
268 39/5 ಅಚ್ಚಮ್ಮ ಕೋಂ ವೆಂಕಟನ್ನ 3.11 
269 44/2 ಸನ್ನನಾರಾಯಣಪ್ಪ ಬಿನ್‌ ಸನ್ನಮಾದಪ್ಪ 8.09 
270 33/1 ನಾಗೇಂದ್ರ ಬಿನ್‌ ನಾರಾಯಣಪ್ಪ 2.30 
271 33/2 ಸುಬ್ಬರೆಡ್ಡಿ ಬಿನ್‌ ನಾರಾಯಣಪ್ಪ 2.02 
272 33/3 ರಾಮನ್ನ ಬಿನ್‌ ನಾರಾಯಣಪ್ಪ 2.03 
273 33/4 ಪ್ರಭಾಕರ ಬಿನ್‌ ನಾರಾಯಣಪ್ಪ 2.00 
214 33/5 ಗೌವನಿನಾರಾಯಣಪ್ಪ ಬಿನ್‌ ಪೆದ್ದನ್ನ 0.05 
275 33/6 ಸರಸನ್ನ 5.00 
ಗ್ರಾಮ: ಬಳಸಮುದ್ರ 

276 77/18 ವೆಂಕಟರಾಮಯ್ಯ ಬಿನ್‌ ಮುತ್ಯಾಲಪ್ಪ 2.00 
277 ಬಿ ಎಮ್‌ ರಾಮಯ್ಯ ಬಿನ್‌ ಮುತ್ಯಾಲಪ್ಪ 2.00 
278 ಸಂಜೀವಮ್ಮ ಕೋಂ ನರಸಿಂಹಪ್ಪ 1.18 
279 110/1 ಎಕೆ ಹನುಮಕ್ಕ ಕೋಮ ಪೆದ್ದನ್ನ 3.05 
280 110/2 ರಾಮನ್ನ ಬಿನ್‌ ಕುಂಟ ಮುತ್ಯಾಲಪ್ಪ 3.16 
281 111 ಲಕ್ಷ್ಮಮ್ಮ ಕೋಂ ಚನ್ನರಾಯಪ್ಪ 6.27 
282 112 ಉಪ್ಪರ ಪಕೀರಪ್ಪ ಬಿನ್‌ ವೆಂಕಟಪ್ಪ 3.14 
283 ಪೆದ್ದನ್ನ ಬಿನ್‌ ಯಲ್ಲಪ್ಪ 00 

284 ದಾಸಿಗ ಬಿನ್‌ ರಾಮಪ್ಪ 00 

285 ವೆಂಕಟಿಗ ಬಿನ್‌ ತಿರುಮಲಪ್ಪ 00 

286 ನಸರಸಕ್ಕ ಕೋಂ ಅಂಜನಪ್ಪ 1.00 
287 ಬಿ ಎ ಶ್ಯಾಮಲಮ್ಮ ಕೋಂ ನಾರಾಯಣಪ್ಪ 00 

288 ಲಕ್ಶ್ಮಮ್ಮ ಕೋಂ ಚಿನ್ನಗ ಉರಾಯಪ್ಪ 1.28 
289 113 ಬೀಮರಾವ್‌ ಬಿನ್‌ ಕೆ ನಾರಾಯಣರಾವ್‌ 2.07 
290 ಗೋಪಾಲಕೃಷ್ಣ ಬಿನ್‌ ಕೆ ನಾರಾಯಣರಾವ್‌ 0.0 

291 ಚಂದ್ರಶೇಖರ ಬಿನ್‌ ಕೆ ನಾರಾಯಣರಾವ್‌ 0.00 
292 ರಾಜಶೇಖರ ಬಿನ್‌ ಕೆ ನಾರಾಯಣರಾವ್‌ 0.00 
293 114/1 | ಉಪ್ಪರ ಅಕ್ಕಲಪ್ಪ ಬಿನ್‌ ನರಸಪ್ಪ 3.36 
294 114/2 (| ಉಪ್ಪರಸುಬ್ಬರಾಯ ಬಿನ್‌ ಮುತ್ಯಾಲಪ್ಪ 2.20 
295 115 ಉಪ್ಪರಸುಬ್ಬರಾಯ ಬಿನ್‌ ಮುತ್ಯಾಲಪ್ಪ 8.15 
296 116/1 | ತಿಮ್ಮರೆಡ್ಡಿ ಬಿನ್‌ ವೆಂಕಟರವಣಪ್ಪ 2.00 
297 133/14 | ಶಿವಮ್ಮ ಕೋಂ ಮುತ್ಯಾಲಪ್ಪ 2.00 
298 133/2 ಬೀಮರಾವ್‌ ಬಿನ್‌ ಕೆ ನಾರಾಯಣರಾವ್‌ 3.07 
299 ಗೋಪಾಲಕೃಷ್ಣ ಬಿನ್‌ ಕೆ ನಾರಾಯಣರಾವ್‌ 0.00 
300 ಚಂದ್ರಶೇಖರ ಬಿನ್‌ ಕೆ ನಾರಾಯಣರಾವ್‌ 0.00 
301 ರಾಜಶೇಖರ ಬಿನ್‌ ಕೆ ನಾರಾಯಣರಾವ್‌ 0.00 









































































































































೩೨೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೫, ೨೦೧೬ ಭಾಗ ೩ 
ಕ್ರಸಂ. ಸರ್ವೆನಂ ಭೂಮಾಲೀಕರ ಹೆಸರು / ತಂದೆ ಹೆಸರು ವಿಸ್ತೀರ್ಣ 
302 121/1 ಬಿಎಮ್‌ ನಾಗರತ್ನಪ್ಪ ಬಿನ್‌ ಮುತ್ಯಾಲಪ್ಪ 5.20 
303 121/2 | ವೆಂಕಟರವಣಪ್ಪ ಬಿನ್‌ ವೆಂಕಟಪ್ಪ 1.00 
304 121/3 ರಾಮಯ್ಯ ಬಿನ್‌ ನಾರಪ್ಪ 0.00 
305 ಸಾಕಮ್ಮ ಕೋಂ ಕೇಶವರೆಡ್ಡಿ 8.22 
306 122 ಮೂಸಲಯ್ಯ (ಜಂಟಿ) 25.00 

307 ಚಿಕ್ಕವೆಂಕಟಪ್ಪ (ಜಂಟಿ) 

308 125/2 ಎಮ್‌ ತಿಮ್ಮಯ್ಯ ಬಿನ್‌ ಲೇ ಮದೀಲೆಟಪ್ಪ 4.16 
309 125/3 ಮುತ್ಯಾಲಮ್ಮ ಕೋಂ ಎಸ್‌ ಗಂಗಾಧರಪ್ಪ 4.20 
310 125/6 ವೆಂಕಟೇಶಪ್ಪ ಬಿನ್‌ ವೆಂಕಟಪ್ಪ 4.20 
311 126/1 ಬಿ ವಿ ಚಲಪತಿ ಬಿನ್‌ ಲೇ ವೆಂಕಟದಾಸಪ್ಪ 5.00 
312 126/2 | ಚಿಕ್ಕವೆಂಕಟರವಣಪ್ಪ 5.03 
313 126/4 | ಪಿಎ ಸಂಜೀವಪ್ಪ ಬಿನ್‌ ಲೇ ಅಂಜಿನಪ್ಪ 3.00 
314 126/5 ಸರ್ಕಾರಿ ಪಡ 5.38 
315 126/6 | ಎಸ್‌ ಮಹೇಶ್‌ ಬಾಬು ಬಿನ್‌ ಪಿ ಎ ಸಂಜೀವಪ್ಪ 2.03 
316 127 ಪಾತನ್ನ ಬಿನ್‌ ಮುತ್ಯಾಲಪ್ಪ 13.26 
317 ಅಂಜಿನಪ್ಪ ಬಿನ್‌ ಬಾವಪ್ಪ 13.00 
318 ವೆಂಕಡರವಣಪ್ಪ 0.00 
319 ಅರ್‌ ಎಲ್‌ ರಾಜು ಬಿನ್‌ ಲಕ್ಷ್ಮಯ್ಯ 11.00 
320 ಅರ್‌ ಎಲ್‌ ರವಿ ಬಿನ್‌ ಲಕ್ಷ್ಮಯ್ಯ 0.00. 
321 57/3 ಮಾರಪ್ಪ ಬಿನ್‌ ಯಲ್ಲಪ್ಪ 10.26 
322 59/1 ಕೆ ಎಸ್‌ ಚಿಕ್ಕಿರಯ್ಯ ಬಿನ್‌ ಲೇ ಸಕ್ಕರಪ್ಪ 0.15 
323 143 ಎಕೆ ಪಲ್ಲೆಪ್ಪ ಬಿನ್‌ ಮಾರಪ್ಪ 4.32 
324 144 ವೆಂಕಟಪ್ಪ ಬಿನ್‌ ಮುತ್ಯಾಲಪ್ಪ 4.29 
325 145 ಸರ್ಕಾರಿ ಫಡ 4.24 
326 146 ಮುತ್ಯಾಲಮ್ಮ ಕೋಂ ಲೇ ವೆಂಕಟಪ್ಪ 4.24 
327 44/2 ಮುತ್ಯಾಲಪ್ಪ ಬಿನ್‌ ತಿಮ್ಮಪ್ಪ 9.03 
328 ಪಿ ಟಿ ನಾಗಪ್ಪ ಬಿನ್‌ ತಿಮ್ಮಪ್ಪ 2,12 
329 44/3 ಮುತ್ಯಾಲಪ್ಪ ಬಿನ್‌ ಪಾಲಂ ನಾರಾಯಣಪ್ಪ 2.16 
330 ಲಕ್ಷೀನಾರಾಯಣಪ್ಪ ಬಿನ್‌ ಪಾಲಂ ನಾರಾಯಣಪ್ಪ 2.16 
331 45/2 ಎಕೆ ಕೆ ಮುತ್ಯಾಲಪ್ಪ ಬಿನ್‌ ತಿಮ್ಮಪ್ಪ 11.16 
332 50 ಗೋಮಾಳ 24.10 

ವಿಶ್ವನಾಥ ಪ. ಹಿರೇಮಠ 
PR-621 ಸರ್ಕಾರದ ಉಪ ಕಾರ್ಯದರ್ಶಿ 
50-100 ಇಂಧನ ಇಲಾಖೆ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೫, ೨೦೧೬ ೩೨೭೧ 





ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರ ಕಛೇರಿ, “ಸಹಕಾರ ಭವನ”, ಮೊದಲನೆ ಮಹಡಿ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 
ವಿಷಯ : ಪುನಃಶ್ಚೇತನಗೊಂಡು ನಿಷ್ಠಿಯೆವಾಗಿರುವ ಶ್ರೀ ಮಾರುತಿ ಕೈಮಗ್ಗ ನೇಕಾರರ ಉತ್ಪತ್ತಿ ಮತ್ತು ಮಾರಾಟ ಸಹಕಾರ 


ಸಂಘದ ನಿ. ಉದ್ರಿ, ಸೊರಬ ತಾಲ್ಲೂಕು ಇದನ್ನು ಸಮಾಪನೆಗೊಳಿಸುವ ಬಗ್ಗೆ. 


ಉಲ್ಲೇಖ : 1. ಈ ಕಛೇರಿಯ ಆದೇಶ ಕ್ರ.ಸಂ.ಡಿಆರ್‌ಎಸ್‌/ಸಮಾಪನೆ/ಔಿಎಲ್‌ಎಸ್‌/215/2007-08, ದಿನಾಂಕ : 26-12-2007. 

2. ಈ ಕಛೇರಿಯ ಆದೇಶ ಕ್ರ.ಸಂ.ಡಿಆರ್‌ಎಸ್‌/ಎಲ್‌ಕ್ಯೂಡಿ/ಡಿಎಲ್‌ಎಸ್‌/ಸಿಆರ್‌- 1-12, ದಿನಾಂಕ : 14-8-2013, 

3. ಸಹಕಾರ ಚುನಾವಣಾ ಪ್ರಾಧಿಕಾರದ ಪತ್ರದ ಕ್ರ.ಸಂ.ಸಚುಪ್ರಾ/ಬೆ೦/ಪುನಃ/778/2016, ದಿನಾಂಕ : 12-4-2016. 

4. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರ ಉಪವಿಭಾಗ, ಸಾಗರ ಇವರ ಪತ್ರ 
ಕ್ರಸಂ.ಎಆರ್‌25/ಎಲ್‌ಕ್ಕೂಡಿ/ಸಿಆರ್‌- /2016-17, ದಿನಾಂಕ : 04-06-2016. 


ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ, ಉಲ್ಲೇಖ(4)ರ ಆದೇಶದಂತೆ ಶ್ರೀ ಮಾರುತಿ ಕೈಮಗ್ಗ ನೇಕಾರರ ಉತ್ಪತ್ತಿ ಮತ್ತು ಮಾರಾಟ ಸಹಕಾರ 
ಸಂಘದ ನಿ, ಉದ್ರಿ, ಸೊರಬ ತಾಲ್ಲೂಕು ಈ ಸಂಘಕ್ಕೆ ಸಮಾಪನಾಧಿಕಾರಿಯಾಗಿ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಸೊರಬ ತಾ॥ ರವರನ್ನು ನೇಮಕ 
ಮಾಡಿದೆ. ಅದರಂತೆ, ಸಮಾಪನಾಧಿಕಾರಿ ಸಂಘದ ಪ್ರಭಾರವನ್ನು ಪಡೆದಿರುತ್ತಾರೆ. ಸಂಘದ ಆಸಕ್ತ ಸದಸ್ಯರುಗಳು ಸಂಘವನ್ನು ಪುನಃಶ್ಚೇತನಗೊಳಿಸಲು 
ಕೋರಿದ ಪ್ರಸ್ತಾವನೆಯು ಸಾಗರ ಉಪವಿಭಾಗದ ಸಹಾಯಕ ನಿಬಂಧಕರ ಮೂಲಕ ಈ ಕಛೇರಿಗೆ ಶಿಫಾರಸ್ಸು ಮಾಡಲ್ಪಟ್ಟ ಕಾರಣ, ಉಲ್ಲೇಖ (2)ರಂತೆ 
ಸಂಘವನ್ನು ಪುನಃಶ್ಚೇತನಗೊಳಿಸಿ ಆದೇಶಿಸಲಾಗಿದೆ. ಈ ಮೇರೆಗೆ, ಈ ಕಛೇರಿಯಿಂದ ಪುನಃಶ್ಚೇತನಗೊಂಡ ಸಂಘದ ಆಡಳಿತ ಮಂಡಳಿಗೆ ಚುನಾವಣೆ 
ನಡೆಸಲು ರಿಟರ್ನಿಂಗ್‌ ಆಫೀಸರ್‌ ನೇಮಕ ಮಾಡಿಕೊಡಲು ಸಹಕಾರ ಚುನಾವಣಾ ಪ್ರಾಧಿಕಾರವನ್ನು ಕೋರಲಾಗಿರುತ್ತದೆ. ಆದರೆ, ಉಲ್ಲೇಖ (3)ರಲ್ಲಿ 
ರಿಟರ್ನಿಂಗ್‌ ಆಫೀಸರ್‌ ನೇಮಕ ಮಾಡಲು ಸಂಘದ ಇತ್ತೀಚಿನ ಕಾಯ್ದೆಗನುಗುಣವಾಗಿ ತಿದ್ದುಪಡಿಯಾದ ಬೈಲಾ ಪ್ರತಿ, ಆಡಿಟ್‌ ವರದಿ ಮತ್ತಿತ್ಯಾದಿ 
ದಾಖಲಾತಿಗಳನ್ನು ಸಲ್ಲಿಸಿದಲ್ಲಿ ರಿಟರ್ನಿಂಗ್‌ ಆಫೀಸರ್‌ ನೇಮಕಾತಿ ಮಾಡಲು ಕ್ರಮವಿಡುವುದಾಗಿ ಸಹಕಾರ ಚುನಾವಣಾ ಪ್ರಾಧಿಕಾರ ತಿಳಿಸಿರುತ್ತದೆ. ಆದರೆ, 
ಸಂಘವು ಪುನಃಶ್ನೇತನಗೊಂಡ ನಂತರದಲ್ಲಿ ಯಾವುದೇ ಸದಸ್ಯರು ಆಸಕ್ತಿ ಹೊಂದಿ ಸಂಘವನ್ನು ಮುನ್ನಡೆಸಿಕೊಂಡು ಹೋಗಲು ಮುಂದೆ ಬಂದಿರುವುದಿಲ್ಲ. 
ಹಾಗೂ ಸಂಘವು 2014-15ನೇ ಸಾಲಿನ ಆಡಿಟ್‌ ವರದಿಯಲ್ಲಿ ಎಂದು ವರ್ಗೀಕರಿಸಲಾಗಿದ್ದು, ಮತ್ತೆ ಈ ಸಂಘವನ್ನು ಸಮಾಪನೆಗೊಳಿಸುವುದು 
ಸೂಕ್ತವೆಂದು ಸಾಗರ ಉಪವಿಭಾಗದ ಸಹಾಯಕ ನಿಬಂಧಕರು ಈ ಕಛೇರಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. ಸದರೀ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿ, 


1) ಸಂಘವು ಬೈಲಾ ಅನ್ವಯ ಕೆಲಸ ಕಾರ್ಯಗಳನ್ನು ನಿರ್ವಹಿಸದೆ ಕಾರ್ಯ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸಿರುತ್ತದೆ. 
2) ಸಂಘದ ಲೆಕ್ಕ ಪರಿಶೋಧನೆಯು 2014-15ನೇ ಸಾಲಿನವರೆಗೆ ನಡೆದಿದೆ. ಪುನಃಶ್ಚೇತನಗೊ೦ಡ ನಂತರವೂ ಯಾವುದೇ ಸದಸ್ಯರು ಆಸಕ್ತಿ 
ಹೊಂದಿರುವುದಿಲ್ಲ. 

ಆದಕಾರಣ, ಸಂಘವನ್ನು ನಡೆಸಿಕೊಂಡು ಹೋಗಲು ಯಾವುದೇ ಸದಸ್ಯರಿಗೆ ಆಸಕ್ತಿ ಇಲ್ಲದಿರುವುದು ಕಂಡುಬರುತ್ತದೆ. ಈ ಹಿನ್ನೆಲೆಯಲ್ಲಿ, ಸಾಗರ 

ಉಪವಿಭಾಗದ ಸಹಾಯಕ ನಿಬಂಧಕರ ಶಿಫಾರಸ್ಸನ್ನು ಆಧರಿಸಿ, ಸದರಿ ಸಂಘವನ್ನು ಸಮಾಪನೆಗೊಳಿಸಲು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಆದೇಶ 
ಕ್ರ.ಸಂ. ಡಿಆರ್‌ಎಸ್‌/ಎಲ್‌ಕ್ಯೂಡಿ/ಸಿಆರ್‌-25/2016-17, ದಿನಾಂಕ : 30-06-2016 

ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(2)(ಸಿ)ರನ್ವಯ ಮತ್ತು ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಒ139/ಸಿಎಲ್‌ಎಂ/2010 
ಬೆಂಗಳೂರು, ದಿನಾಂಕ : 17-02-2011 ರಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಎ.ಎಸ್‌. ಜಯಪ್ಪ, ಸಹಕಾರ ಸಂಘಗಳ ಉಪನಿಬಂಧಕರು, ಶಿವಮೊಗ್ಗ 
ಜಿಲ್ಲೆ, ಶಿವಮೊಗ್ಗ ಆದ ನಾನು “ನಿಷ್ಕಿಯೆಗೊಂಡ ಶ್ರೀ ಮಾರುತಿ ಕೈಮಗ್ಗ ನೇಕಾರರ ಉತ್ಪತ್ತಿ ಮತ್ತು ಮಾರಾಟ ಸಹಕಾರ ಸಂಘ ನಿ. ಉದ್ರಿ”, ಸೊರಬ ತಾಲ್ಲೂಕು ಈ 
ಸಂಘವನ್ನು ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73(1)ರಂತೆ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಸೊರಬ ತಾ| ಇವರನ್ನು 
ಸಮಾಪನಾಧಿಕಾರಿಯಾಗಿ ನೇಮಕ ಮಾಡಿರುತ್ತೇನೆ. 

ಸಮಾಪನಾಧಿಕಾರಿಗಳು ಕೂಡಲೇ ಸಂಘದ ಪ್ರಭಾರವನ್ನು ಪಡೆದು ಪ್ರಭಾರ ಪಟ್ಟಿಯ ಪ್ರತಿಯನ್ನು ಈ ಕಛೇರಿಗೆ ಸಲ್ಲಿಸತಕ್ಕದ್ದು. ಹಾಗೂ ಕರ್ನಾಟಕ 
ಸಹಕಾರ ಸಂಘಗಳ ಕಾಯಿದೆ 1959 ಕಲಂ 74 ಮತ್ತು ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960ರ ನಿಯಮ 33 ರಂತೆ ಸಮಾಪನಾಧಿಕಾರಿಯ 
ಕರ್ತವ್ಯ ನಿರ್ವಹಿಸುವುದಲ್ಲದೆ, ಸಂಘದ ಇತ್ತೀಚಿನ ಲೆಕ್ಕ ತಪಾಸಣಾ ವರದಿಯನ್ನಾಧರಿಸಿ, ಈ ಕಛೇರಿಯ ಅನುಮೋದನೆ ಪಡೆದು ಆಸ್ತಿ ಜವಾಬ್ದಾರಿಗಳನ್ನು 
ತ್ವರಿತವಾಗಿ ವಿಲೇವಾರಿ ಮಾಡಿ ಸಂಘದ ನೊಂದಣಿ ಕ್ರಮಾಂಕವನ್ನು ರದ್ದುಗೊಳಿಸಲು ಸೂಕ್ತ ಕ್ರಮ ಜರುಗಿಸುವುದು. 


ಈ ಆದೇಶವನ್ನು ನನ್ನ ಸ್ಪಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ದಿನಾಂಕ : 30-06-2016 ರಂದು ನೀಡಲಾಗಿದೆ. 


PR - 603 ಎ.ಎಸ್‌. ಜಯಪ್ಪ 
ಸಹಕಾರ ಸಂಘಗಳ ಉಪ ನಿಬಂಧಕರು, 
ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 


ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ನಅಇ 214 ನಯೋಸೇ 2013, ಬೆಂಗಳೂರು, ದಿನಾಂಕ : 08-07-2016. 


ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯ ದಿನಾಂಕ : 01-01-2016 ರಲ್ಲಿದ್ದಂತೆ ನಗರ ಮತ್ತು ಗ್ರಾಮಾಂತರ ಯೋಜನಾ ಜಂಟಿ 
ನಿರ್ದೇಶಕರ ವೃಂದದ ಕರಡು ತಾತ್ಕಾಲಿಕಾ ಜ್ಯೇಷ್ಠತಾ ಪಟ್ಟಿಯನ್ನು ಅನುಬಂಧದಲ್ಲಿ ನೀಡಲಾಗಿದೆ. ಸದರಿ ಕರಡು ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿಯಲ್ಲಿ 
ನೀಡಲಾಗಿರುವ ಸ್ಥಾನ, ಸೇವಾ ವಿವರ ಮುಂತಾದವುಗಳ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಅಂತಹ ಆಕ್ಷೇಪಣೆಗಳನ್ನು ಅವಶ್ಯವಿರುವ 
ದಾಖಲೆಗಳೊಂದಿಗೆ ಹಾಗೂ ಸಮರ್ಥನೆಗಳೊಂದಿಗೆ ಈ ಪ್ರಕಟಣೆ ಹೊರಡಿಸಿದ 15 ದಿನಗಳ ಒಳಗಾಗಿ ಸರ್ಕಾರದ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ 
ರವರಿಗೆ ಸಲ್ಲಿಸುವಂತೆ ತಿಳಿಸಿ ಪ್ರಕಟಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ನಾಗರಾಜ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ನಗರಾಭಿವೃದ್ಧಿ ಇಲಾಖೆ. 








೧.11.|| No. KARBIL/2001/47147 POSTAL REGN. No. RNP/KA/BGS/2202/2014-16 


Licensed to post without prepayment WPP No. 297 


















































































































































೩೨೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೫, ೨೦೧೬ ಭಾಗ ೩ 
ಅನುಬಂಧ 

ದಿನಾಂಕ 01-01-2016 ರಲ್ಲಿದ್ದಂತೆ ನಗರ ಮತ್ತು ಗ್ರಾಮಾಂತರ ಯೋಜನಾ ಜಂಟಿ ನಿರ್ದೇಶಕರ ವೃಂದದ ಕರಡು ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟ 
3 ಭು | ಸ ಪಟ್ಟ ಜನ್ನ ದಿನಾಂಕ ಜೀವ! ಸಂದ ಫು Fk 

ಸ ರ ಇತರೆ ಜಗ ಚ ಆ ಹೊಂದಿದ ದಿನಾಂಕ ಅರ್ಹತಾ ದಿನಾಂಕ 
1 2 3 4 5 6 7 8 

1. | ರವೀಂದನಾಥ್‌ ಮುಂಬಡ್ತಿ ಎಡ 01-06-56 03-08-79 26-08-09 26-08-09 
2. | ಎಂ.ಎನ್‌. ಅಶೋಕ ಮುಂಬಡ್ತಿ ಎಡ 19-07-56 15-01-81 26-08-09 26-08-09 
3. | ಸಿ.ನಟರಾಜ ಮುಂಬಡ್ತಿ —— 18-07-56 21-02-83 26-08-09 26-08-09 
4. | ಎಂ.ಬಿ. ತಿಪ್ಪಣ್ಣ ಮುಂಬಡ್ತಿ ಎಡ 21-05-57 21-02-83 26-08-09 26-08-09 
5. | ಹೆಚ್‌.ಎಂ. ಮಲ್ಲಿಕಾರ್ಜುನ ಸ್ವಾಮಿ | ಮುಂಬಡ್ತಿ ಎಡ 01-06-60 14-01-87 26-08-09 26-08-09 
6. | ಎಂ.ಎನ್‌. ಕುಮಾರ್‌ ಮುಂಬಡ್ತಿ ಎಡ 30-05-59 04-07-87 26-08-09 26-08-09 
7. | ಪಿ.ಸುನಿಲ್‌ಕುಮಾರ್‌ ಮುಂಬಡ್ತಿ ಎಡ 18-12-66 11-03-98 26-08-09 26-08-09 
8. | ಎನ್‌.ವಿ. ಧನಂಜಯರೆಡ್ಡಿ ಮುಂಬಡ್ತಿ ಎಡ 28-09-63 09-03-98 26-08-09 26-08-09 
9. ! ಜೆ. ಸುಮಾ ಮುಂಬಡ್ತಿ ಪ.ಜಾ 16-03-70 09-03-98 10-12-10 10-12-10 
10. | ಲಕ್ಷ್ಮಿಕಾಂತ ಎಸ್‌. ಪವಾರ್‌ ಮುಂಬಡ್ತಿ ಪ. 12-11-70 16-07-98 10-12-10 10-12-10 
11. | ಎಸ್‌.ಎಲ್‌. ರಾಜಣ್ಣ ಮುಂಬಡ್ತಿ ಎಡ 10-06-66 20-03-98 31-12-11 31-12-11 
12. | ಎಂ.ಸಿ. ಶಶಿಕುಮಾರ್‌ ಮುಂಬಡ್ತಿ ಎಡ 09-08-71 12-03-98 31-12-11 31-12-11 
13. | ಜಿ. ವೇಣುಗೋಪಾಲ್‌ ಮುಂಬಡ್ತಿ ಎಡ 27-04-68 12-03-98 31-12-11 31-12-11 
14. | ಟಿ.ವಿ. ಮುರಳಿ ಮುಂಬಡ್ತಿ ಎಡ 22-05-73 20-03-98 31-12-11 31-12-11 
15. | ವಿವೇಕ್‌ ನಂದಕುಮಾರ್‌ 

ರಕತ ಮುಂಬಡ್ತಿ ಎಡ 29-11-71 09-03-98 31-12-11 31-12-1] 
16. | ಕೆ.ಎನ್‌. ನಾರಾಯಣಗೌಡ ಮುಂಬಡ್ತಿ ಎಡ 20-12-64 09-03-98 31-12-11 31-12-11 
17. | ಬಿ.ಎನ್‌. ಗಿರೀಶ್‌ ಮುಂಬಡ್ತಿ ಎಡ 01-05-68 16-03-98 31-12-11 31-12-11 
18. | ಬಿ. ರಾಧಾ ಮುಂಬಡ್ತಿ ಎಡ 09-09-67 12-03-98 02-07-14 02-07-14 
19. | ಎನ್‌.ಹೆಚ್‌. ಸುಮ ಮುಂಬಡ್ತಿ ಎಡ 14-11-63 09-03-98 02-07-14 02-07-14 
20. | ಎನ್‌. ಗೋಪಾಲಕೃಷ್ಣ ಮುಂಬಡ್ತಿ ಎಡ 03-02-66 10-03-98 02-07-14 02-07-14 
21. | ಮಹಮ್ಮದ್‌ ಫಾಜಿಲ್‌ ಮುಂಬಡ್ತಿ ಎಡ 05-06-67 12-03-98 02-07-14 02-07-14 
22. | ವಿದ್ಯಾರಾಣಿ ಮುಂಬಡ್ತಿ ಎಡ 20-02-73 12-03-98 02-07-14 02-07-14 
23. | ಎ. ಗೀತಾ ಮುಂಬಡ್ತಿ ಎಡ 04-10-74 01-10-04 02-07-14 02-07-14 
24. | ಶೈಲೇಂದ್ರಸಿಂಗ್‌ ಮುಂಬಡ್ತಿ ಎಡ 08-07-76 04-10-04 02-07-14 02-07-14 
25. | ಮೋನಿಕಾ ಕಷ್ಕರಿ ಮುಂಬಡ್ತಿ ಎಡ 04-09-76 04-10-04 02-07-14 02-07-14 
26. | ಆರ್‌. ಸುಮತಿ ಮುಂಬಡ್ತಿ ಎಡ 18-06-79 27-09-04 02-07-14 02-07-14 
27. | ಹೆಚ್‌.ವಿ. ಸಣ್ಣಪ್ಪಯ್ಯ ಮುಂಬಡ್ತಿ ಎ 23-05-65 22-11-08 02-07-14 02-07-14 
28. | ಎಂ.ಎಸ್‌. ಶಾಂತಲಾ ಮುಂಬಡ್ತಿ ಎಡ 12-03-74 01-10-04 02-07-14 02-07-14 
29. | ಹೆಚ್‌.ಎನ್‌. ರಘು ಮುಂಬಡ್ತಿ ಪ.ಜಾ 20-07-74 04-10-04 27-01-15 27-01-15 
30. | ಕೆ.ವಿ. ಜಯರಾಜ್‌ ಮುಂಬಡ್ತಿ ಪ.ಪಂ. 13-06-69 29-09-04 27-01-15 27-01-15 
31. | ಎ. ರಮೇಶ್‌ ಮುಂಬಡ್ತಿ ಎಡ 01-01-58 04-10-04 27-01-15 27-01-15 
32. | ಎಂ. ಮಹದೇವಪ್ರಸಾದ್‌ ಮುಂಬಡ್ತಿ ಪ.ಜಾ. 03-12-67 01-10-04 27-01-15 27-01-15 
33. | ವೆಂಕಟ ದುರ್ಗಾಪಸಾದ್‌ 
0 ಷು ಮುಂಬಡ್ತಿ ಪ.ಜಾ. 22-07-67 25-09-04 07-09-15 07-09-15 
34. | ಎನ್‌.ಎಂ. ನಂಜೇಗೌಡ ಮುಂಬಡ್ತಿ —— 22-07-67 21-07-98 07-09-15 07-09-15 
ನಾಗರಾಜ 
PR - 604 ಸರ್ಕಾರದ ಅಧೀನ ಕಾರ್ಯದರ್ಶಿ, 
50-50 


(ಅಭಿ 


ನಗರಾಭಿವೃದ್ಧಿ ಇಲಾಖೆ, 


ವೃದ್ಧಿ 


ಪ್ರಾಧಿಕಾರ ಮತ್ತು ನಯೋಸೇ?). 





ಮುದ್ರಕರು ಹಾಗೂ ಪಕಾಶಕರು:- ಸ೦ಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59. 





